


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೯ ಬೆಂಗಳೂರು, ಗುರುವಾರ, ಮೇ ೨೨, ೨೦೧೪ (ಜ್ಯೇಷ್ಠ ೧, ಶಕ ವರ್ಷ ೧೯೩೬) ಸಂಚಿಕೆ ೨೧ 
Volume 149 Bangalore, Thursday, May 22, 2014 (Jyeishta 1, Shaka Varsha 1936) Issue 21 
ಭಾಗ ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


LABOUR SECRETARIAT 


Sub : Social Security Benefit for the unorganized workers in Karnataka; Up-scaling the concept of 
Single Window Service (SWS) through Worker Facilitation Center (WFCs); an initiative of 
Government of Karnataka; Extension of the SSPK in all the districts of the State- 
Reconstitution of State Level Steering Committee, Implementation Committee and District 
Level Co-ordination Committee -reg. 


Read: (1) Government Order No LD 63 LWA 2013 (P1), dated 19.11.2013 
(2) Government Order No LD 114 LMW 2007. dated 11.03.2009 


PREAMBLE : 


The Department of Labour, Gok, and German-Development Cooperation (GIZ) have been implementing a pilot project on 
Social Security Benefits for Unorganised Workers in six districts of Karnataka since 2009 under the bilateral agreement between Gol 
and the Government of Germany. This project pioneered the concept of single window approach to facilitate access to social security 
benefits among unorganised worker households by setting up 250 Worker Facilitation Centres (WFCs) at the level of Grama Panchayat/ 
wards of Urban local bodies in the six districts, viz., (1) Bangalore Rural and Urban (2) Mysore (3) Bellary (4) Gulbarga and (5) 
Dakshina Kannada. 


The Unorganised Workers Social Security Act, 2008, provides scope for the formation of WFCs. The Karnataka project 
mandated WFCs to identify and facilitate registration of unorganised workers, disseminate information on. various schemes to create 
awareness, provide support to unorganised workers in filling, processing and forwarding applications to access sociai security benefits 
provided by the government. The two main learnings towards ensuring improved access to social security schemes from the pilot 
project are: a) single window approach i.e. a single application counter for receipt of applications relating to selected social security 
schemes of various departments and b) Individual based approach i.e. instead of waiting for the targeted beneficiaries to come and 
apply for different social security schemes, a dedicated staff, viz., community facilitator would go from house to house in his allotted 
area for identification of beneficiaries, facilitating access to various social security schemes and also for creating awareness. 


In the State Level Steering Committee held on 3° July 2012,.a decision was taken that the state government will deepen the 
concept of single window by starting WFCs covering one taluk per district across the State. A close coordination among the key 
schemes covering the risks of livelihood (self and wage employment), health (secondary and tertiary), old age (social assistance and 
contributory), life (natural, accident) and disability administered by departments of Rural Development and Panchayat Raj, Labour, 
Municipal Administration, Health and Family Welfare, Revenue and Women and Child Development will be established. It was 
decided during the 4th State Level Steering Committee held on 20" February, 2013, that Grama Panchayat secretaries (whose work 
load after the appointment of the Panchayat Development officers is less and they have better acceptability among people) and 
community organisers in Urban Local Bodies will act as facilitators. This will ensure the ownership and sustainability of the initiative of 
the government. 


(೭೪೯) 


೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ಭಾಗ೧ 





Government in their Order read at (1) above have accorded sanction to extend the SSPK programme in Karnataka to all the 
districts of the State by covering one taluk per district effective from 1.04.2014 onwards. 


Government in their Order read at (2) above has accorded sanction for the constitution of State Level Steering Comnittee, 
Project Level Implementation Committee, District and Taluk level Comnmittees with their functions. 


The implementation of the project involves the active participation of various partnering departments like Rural Development 
and Panchayat Raj, Revenue, Municipal Administration, Health and Family Welfare and Women and Child Development, as it cannot 
be solely handled by Labour Department. In this initiative the Labour Department will act as the State Nodal Agency (SNA) and will 
work in co-operation of the other partnering departments. 


The Labour Commissioner has requested the Government to accord approval for reconstitution of the existing committees 
with suitable modifications of the norms stipulated in Government Order at (2)above. 


Hence the following Order. 


GOVERNMENT ORDER NO. LD 224 LWA 2013, BANGALORE, DATED: 04-03-2014 
Government is pleased to accord sanction for reconstitution of the following committees for implementation of Single Window 
Services through Worker Facilitation Centers (WFCs), effective from 1.04.2014. 
1. State Level Steering Committee : 
1. Chief Secretary to Government Chairman 


2. Principal Secretary to Government or his/ her Member 
Nominee, RD & PR Department 


3. Principal Secretary to Government or his/ her Member 
Nominee, Revenue Department 


4. Principal Secretary to Government or his/ her Member 
Nominee, Health and Family Welfare Department 

5. Principal Secretary to Government or his/ her Member 
Nominee, Department of Women and Child Development 

6. Director General or his/ her Nominee, Member 


Administrative Training Institute, Mysore 


7. Secretary to Government, Labour Department Member 
Secretary to Government or his/ her Nominee 

8. Urban Development Department (Municipalities Member 
and UDAs) 

9. Secretary to Government or his/ her Nominee, Member 
Department of E-governance 

10. Commissioner, Directorate of Municipal Member 
Administration, Government of Karnataka 

11. Programme Director, GIZ, Bangalore An Invitee 

12. Commissioner of Labour, Department of Labour Member Secretary 


Objective : To formulate appropriate policies for co-ordination decision making and facilitating action both at state 
and district level. 


Frequency of the Meeting: Once in Six months and also as and when required. 
Functions: 
Empowering the institutional frame work 
೫ Totake policy decisions for success implementation of the single window services 


To ensure the co-ordination and co-operation among the partnering departments in the implementation of 
the project 


To oversee the implementation of the programme and suggest mid course corrections 


To take stock-of the implementation of the project in all the districts and suggest suitable 


modification 
11 State Implementation Committee 
1. Commissioner of Labour, Department of Labour Chairman 
2. Commissioner/Director, Directorate of Municipal Member 


Administration, Government of Karnataka 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ 


೭೫೧ 





7. 
8. 
9. 


10. 
11. 


Director/ Commissioner, MGNREGA, Department of RD & PR 
Director, Directorate of Social Security and 
Pensions, Department of Revenue 


Director, Department of Women and Child 
Development Department 


Executive Director or his/ her nominee, Suvarna 
Arogya Suraksha Trust, Health and Family Welfare Department 
Director, SIRD, ATI, Mysore 


Director, SIUD, ATI, Mysore 
Programme Director, GIZ 


Academic Representative from ISEC, associated with the project 
State Coordinator, PMU 


Frequency of the Meeting: Once in Three months and also as and when required 


Functions: 


V ೫ VY V 


ಇ 


To prepare operational guidelines/ road map for implementation of the project 


Assist the district administration in implementation of the project. 


Member 
Member 


Member 


Member 


Member 
Member 
Member 


Member 
Member Secretary 


To oversee and monitor the implementation of the programme and suggest suitable modifications from 


time to time 


Coordinate with GIZ, Bangalore in delivering the capacity building initiatives 


To ensure inter departmental coordination and cooperation at the implementation level 


Review the action plans and suggest appropriative corrective measures 


Suggest research studies to be undertaken for better implementation, mid course correction and 


replication of the project 
111 District Level Coordination Committee 
jl. Deputy Commissioner of the District 


Chief Executive Officers of the Zilla Panchayath 
3. Commissioner, City Municipal Corporations/ 
Municipalities concerned 


4. Assistant Commissioner of the Sub Division 


5. Principal, DTI, Concerned 
6. Project Director, District Urban Development Cell 
(DUDC) (Attached to DCs Office) 


7. Deputy Director, Department of Women and Child 
Development Department 


8. District Health Officers, Department of Health and 
Family Welfare 


9. Deputy Director of Public Instruction, Department of Education 


10. Assistant Director, Social Security and Pensions 
(Attached to DCs Office) 


11. Taluk Coordinator, SSPK Project 


12. ALC/ Labour Officer of the concerned jurisdiction 


Objective: To control and coordinate the implementation of the initiative. 


Frequency of the Meeting: Once in a month 


Functions: 


> 


Chairman 


Member 
Member 
Member 
Member 
Member 
Member 


Member 


Member 


Member 


Member 


Member Secretary 


Coordinating and controlling Worker Facilitation Center (WFCs) through taluk coordinator. 


೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ಭಾಗ೧ 





೫ Hold regular review meetings with the district nodal officers of the cooperating departments and review the 
performance and suggest suitable modifications in the frame work 


೫ lssue orders and provide administrative approvals to the field and district level functionaries to help 
recognize WFCs as single-window-service centers to-receive applications for selected schemes and 
effectively cooperate with WFCs. 


» Facilitate capacity building/training measures-initiated by the project and review the effectiveness of the 
training measures. 


೫ Ensure appropriate IT infrastructure support for the use of MIS 
» Assist in conflict resolution from time to time 
»> Ensure inter departmental cooperation towards convergence. 
»> Review the existing survey data and resolve the field issues. 
»> Recruitment of staff through manpower agency to run the single window service centers 
» Decide on the financial incentive based on performance to the community facillrators. 
IV Taluka Level Coordination Committee 
1 Assistant Commissioner of Sub Division Chairperson 
2. Tahasildar of the taluk Co- Chairperson 
3. Chief Officers of the- Urban Local Bodies Member 
4. Executive Officer of the Taluk Panchayath Member 
5. Taluk Health-Officer Member 
6. Social Welfare Officer of the taluk Member 
7. Child Development Programme Officer (CDPO) Member 
8. Taluka Coordinator Member 
9. Labour Inspector of the Taluk Member Secretary 


Frequency of the Meeting: Once in a month 


Functions: 

> Review the number of applications received under selected social security schemes and forward the same 
to concerned departments. 

» BReviewthe follow up action taken up by the facilitators on the forwarded applications. 
Review of sanction/ rejections of benefits - reasons for rejection to be analyzed 

> Ensuring inter- departmental co-operations among implementing departments for better convergence to 
improve the access. 

» Suggest measures for improving the access level based on field experience . 
Over all monitoring of the activities under single window service centre concept 
Ensure that all community facilitators undergo the trainings under capacity building 

By Order and in the name of the Governor of Karnataka, 
PRABHUDEVA, 
P.R. 277 Under Secretary to Government, 
5೦. 200 Labour Department. 
ಆರ್ಥಿಕ ಸಚಿವಾಲಯ 
ವಿಷಯ : ಸಾಮಾನ್ಯ ಭವಿಷ್ಯ ನಿಧಿ ಖಾತೆಯಿಂದ ಮುಂಗಡ ಮತ್ತು ಅಂಶಿಕ ಅಂತಿಮ ಹಣ ವಾಪಸಾತಿ ಸಂಬಂಧ ಅಧಿಕಾರ 
ಪ್ರತ್ಯಾಯೋಜನೆ ಬಗ್ಗೆ- 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಆಇ 34 ಮುಭನಿ 2000, ದಿನಾಂಕ : 20-10-2000. 
2. ಸರ್ಕಾರಿ ಆದೇಶ ಸಂಖ್ಯೆ : ಆಇ 23 ಮುಭನಿ 2013, ದಿನಾಂಕ : 24-03-2014. 
ಪ್ರಸ್ತಾವನೆ : 


ರಾಜ್ಯ ಸರ್ಕಾರಿ ನೌಕರರು ಸಾಮಾನ್ಯ ಭವಿಷ್ಯ ನಿಧಿ ಖಾತೆಯಿಂದ ಮುಂಗಡ/ಅಂಶಿಕ ಅಂತಿಮ ಹಣ ವಾಪಸಾತಿ ಸಂಬಂಧ ಪ್ರಸ್ತುತ 
ಜಾರಿಯಲ್ಲಿರುವ ಮೇಲೆ ಕ್ರಮ ಸಂಖ್ಯೆ (1ರಲ್ಲಿ ಓದಲಾದ ದಿನಾಂಕ : 20-10-2000ದ ಸರ್ಕಾರಿ ಆದೇಶದಲ್ಲಿನ ಅಧಿಕಾರ ಪ್ರತ್ಯಾಯೋಜನೆ ಮಿತಿಯನ್ನು 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ೭೫೩ 





ಪರಿಷ್ಕರಿಸಬೇಕೆಂದು ಇಲಾಖೆಗಳಿಂದ ಬೇಡಿಕೆ ಬರುತ್ತಿವೆ. ಈ ಅಂಶವನ್ನು ಪರಿಶೀಲಿಸಿದ ಸರ್ಕಾರವು ಮೇಲೆ ಕ್ರಸಂ. (2)ರಲ್ಲಿ ಓದಲಾದ ಸರ್ಕಾರಿ 
ಆದೇಶದಲ್ಲಿ ಪರಿಷ್ಕೃತ ಅಧಿಕಾರ ಪ್ರತ್ಯಾಯೋಜನೆಯನ್ನು ಹೊರಡಿಸಲಾಗಿತ್ತು. ಪ್ರಸ್ತುತ, ಮೇಲೆ ಕ್ರಮ ಸಂಖ್ಯೆ (1) ಮತ್ತು (2)ರಲ್ಲಿ ಓದಲಾದ ಎರಡೂ 
ಸರ್ಕಾರಿ ಆದೇಶಗಳನ್ನು ಹಿಂಪಡೆದು, ವಿವಿಧ ಹಂತದ ಇಲಾಖಾ ಅಧಿಕಾರಿಗಳಿಗೆ ಅಧಿಕಾರ ಪ್ರತ್ಯಾಯೋಜನೆಯನ್ನು ಮರುಪರಿಷ್ಠ್ಕರಿಸಲು ನಿರ್ಧರಿಸಿ ಸರ್ಕಾರ 
ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 23 ಮುಭನಿ 2013, ಬೆಂಗಳೂರು, ದಿನಾಂಕ : 25-03-2014. 


ಸಾಮಾನ್ಯ ಭವಿಷ್ಯ ನಿಧಿ ಖಾತೆಯಿಂದ ಮುಂಗಡ ಮತ್ತು ಅಂಶಿಕ ಅಂತಿಮ ಹಣ ವಾಪಸಾತಿ ಸಂಬಂಧ ವಿವಿಧ ಹಂತದ ಇಲಾಖಾ 
ಅಧಿಕಾರಿಗಳಿಗೆ ಅಧಿಕಾರ ಪ್ರತ್ಯಾಯೋಜನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕೆಳಕಂಡಂತೆ ಮರುಪರಿಷ್ಠರಿಸಿದೆ. 
|. ತಾತ್ಕಾಲಿಕ ಮುಂಗಡ : (ಸರ್ಕಾರದ ಆದೇಶ ಸಂಖ್ಯೆ: ಆಇ. 48 ಮಕಮು 1994, ದಿನಾಂಕ : 21-10-1994ರಲ್ಲಿ ಮನೆಗೆ 
ಕೊಂಡೊಯ್ಯುವ ವೇತನದ (Take Hಂe Salary) ಬಗ್ಗೆ ಸೂಚಿಸಿರುವ ಮಿತಿಯಂತೆ ಹಾಗೂ ಕರ್ನಾಟಕ ಸಾಮಾನ್ಯ ಭವಿಷ್ಯ ನಿಧಿ 
ನಿಯಮಗಳು 1957ರ ನಿಯಮ 16ರನ್ವಯ ಮರುಸಂದಾಯ ಅವಧಿಯನ್ನು ಚಂದಾದಾರನ ಲಭ್ಯವಿರುವ ಸೇವಾ ಅವಧಿಗನುಸಾರ 
ನಿಗಧಿಪಡಿಸುವ ಷರತ್ತಿಗೆ ಒಳಪಡತಕ್ಕದ್ದು) 
































ಸ ಹಂತ ಅಧಿಕಾರ ಪ್ರತ್ನಾಯೋಜನೆ 
ಸಂಖ್ಯೆ ದ್‌್‌ 
I. ಇಲಾಖಾ ಮುಖ್ಯಸ್ಥರು ಸಾಮಾನ್ಯ ಮತ್ತು ವಿಶೇಷ ಕಾರಣಕ್ಕಾಗಿ, ಪ್ರತಿಯೊಂದು ಪ್ರಕರಣದಲ್ಲಿ ಮಂಜೂರು ಮಾಡುವ 
ದಿನಾಂಕದಂದು ಭವಿಷ್ಯ ನಿಧಿ ಖಾತೆಯಲ್ಲಿ ಜಮೆಯಾಗಿರುವ ಮೊತ್ತದ ಗರಿಷ್ಠ ಶೇ. 80ರಷ್ಟು ಮುಂಗಡ 
ಮಂಜೂರು ಮಾಡಬಹುದು. 
2. ಜಂಟಿ ನಿರ್ದೇಶಕರು/ ಸಾಮಾನ್ಯ ಮತ್ತು ವಿಶೇಷ ಕಾರಣಕ್ಕಾಗಿ, ಪ್ರತಿಯೊಂದು ಪ್ರಕರಣದಲ್ಲಿ ಮಂಜೂರು ಮಾಡುವ 
ನಿಯಂತಣಾದಿಕಾರಿಗಳು ದಿನಾಂಕದಂದು ಭವಿಷ್ಯ ನಿಧಿ ಖಾತೆಯಲ್ಲಿ ಜಮೆಯಾಗಿರುವ ಮೊತ್ತದ ಗರಿಷ್ಠ ರೂ. 2,00,000/- 
ಮಿತಿಗೊಳಪಟ್ಟು ಒಟ್ಟಾರೆ ಸೇವೆಯಲ್ಲಿ 3 ಬಾರಿ ಮುಂಗಡ ಮಂಜೂರು ಮಾಡಬಹುದು. 
3 ಜಿಲ್ಲಾ ಮಟ್ಟದ ಮತ್ತಿತರ ಸಾಮಾನ್ಯ ಮತ್ತು ವಿಶೇಷ ಕಾರಣಕ್ಕಾಗಿ, ಪ್ರತಿಯೊಂದು ಪ್ರಕರಣದಲ್ಲಿ ಮಂಜೂರು ಮಾಡುವ 
ಅಧಿಕಾರಿಗಳು ದಿನಾಂಕದಂದು ಭವಿಷ್ಯ ನಿಧಿ ಖಾತೆಯಲ್ಲಿ ಜಮೆಯಾಗಿರುವ ಮೊತ್ತದ ಗರಿಷ್ಠ ರೂ. 1,00,000/- 
ಮಿತಿಗೊಳಪಟ್ಟು ಒಟ್ಟಾರೆ ಸೇವೆಯಲ್ಲಿ 3 ಬಾರಿ ಮುಂಗಡ ಮಂಜೂರು ಮಾಡಬಹುದು. 
I. ಅಂಶಿಕ ಅಂತಿಮ ಹಣ ವಾಪಸಾತಿ. 
ಕ್ರಮ ಸಂಖ್ಯೆ ಹಂತ ಅಧಿಕಾರ ಪ್ರತ್ಯಾಯೋಜನೆ 
1 ಇಲಾಖಾ ಮುಖ್ಯಸ್ಥರು ಪ್ರತಿಯೊಂದು ಪ್ರಕರಣದಲ್ಲಿ ಮಂಜೂರು ಮಾಡುವ ದಿನಾಂಕದಂದು ಭವಿಷ್ಯ ನಿಧಿ ಖಾತೆಯಲ್ಲಿ 
ಜಮೆಯಾಗಿರುವ ಮೊತ್ತದ ಶೇ. 90ರಷ್ಟು ಮ೦ಜೂರು ಮಾಡಬಹುದು. 
2) ಜ೦ಟಿ ನಿರ್ದೇಶಕರು/ ಪ್ರತಿಯೊಂದು ಪ್ರಕರಣದಲ್ಲಿ ಮಂಜೂರು ಮಾಡುವ ದಿನಾಂಕದಂದು ಭವಿಷ್ಯ ನಿಧಿ ಖಾತೆಯಲ್ಲಿ 
ನಿಯಂತಣಾದಿಕಾರಿಗಳು | ಜಮೆಯಾಗಿರುವ ಮೊತ್ತದ ಶೇ. 80ರಷ್ಟು ಮಂಜೂರು ಮಾಡಬಹುದು. 
3: ಜಿಲ್ಲಾ ಮಟ್ಟದ ಮತ್ತಿತರ | ಪ್ರತಿಯೊಂದು ಪ್ರಕರಣದಲ್ಲಿ ಮಂಜೂರು ಮಾಡುವ ದಿನಾಂಕದಂದು ಭವಿಷ್ಯ ನಿಧಿ ಖಾತೆಯಲ್ಲಿ 
ಅಧಿಕಾರಿಗಳು ಜಮೆಯಾಗಿರುವ ಮೊತ್ತದ ಶೇ. 70ರಷ್ಟು ಮಂಜೂರು ಮಾಡಬಹುದು. 

















ಕರ್ನಾಟಕ ಸಾಮಾನ್ಯ ಭವಿಷ್ಯ ನಿಧಿ ನಿಯಮಗಳು, 1957ಕ್ಕೆ ಪ್ರತ್ಯೇಕವಾಗಿ ತಿದ್ದುಪಡಿ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


PR. 356 ಎನ್‌. ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


50-100 
ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡ). 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 
ವಿಷಯ : ಭಾಗ್ಯಲಕ್ಷ್ಮಿ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳ ಪೋಷಕರು ವಿವಾಹ ನೋಂದಣಿ ಪ್ರಮಾಣ ಪತ್ರವನ್ನು 
ಕಡ್ಡಾಯವಾಗಿ ಸಲ್ಲಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಮಮಇ 99 ಮಮಅ 2006, ದಿನಾಂಕ : 17-10-2006. 
2. ಕರ್ನಾಟಕ ವಿಧಾನ ಮಂಡಲದ ಅಧೀನ ಶಾಸನ ರಚನಾ ಸಮಿತಿಯ ದಿನಾ೦ಕ : 14-02-2013ರ 40ನೇ ವರದಿಯ 
ಶಿಫಾರಸ್ಸು 
3. ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಪತ್ರಗಳ ಸಂ. ಮಮಅಇ/ಮಕ/ಭಾಯೋ/2012-13, 
ದಿನಾಂಕ : 18-03-2013. 


೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ಭಾಗ೧ 





ಪ್ರಸ್ತಾವನೆ : 

ಹೆಣ್ಣು ಮಗುವಿನ ಸ್ಥಾನವನ್ನು ಕುಟುಂಬ ಹಾಗೂ ಸಮುದಾಯದಲ್ಲಿ ಹೆಚ್ಚಿಸಲು “ಭಾಗ್ಯಲಕ್ಷ್ಮಿ” ಯೋಜನೆಯನ್ನು ಅನುಷ್ಠಾನಗೊಳಿಸಲು 
ಮಾರ್ಗಸೂಚಿಗಳನ್ನು ಮೇಲೆ ಕ್ರಮಾಂಕ (1ರಲ್ಲಿ ಓದಲಾದ ಆದೇಶದಲ್ಲಿ ಹೊರಡಿಸಲಾಗಿದೆ. 

ಕರ್ನಾಟಕ ವಿಧಾನ ಮಂಡಲದ ಅಧೀನ ಶಾಸನ ರಚನಾ ಸಮಿತಿಯ 40ನೇ ವರದಿಯ ಶಿಫಾರಸ್ಸಿನಲ್ಲಿ ಭಾಗ್ಯಲ 
ಪಡೆಯಬೇಕಾದರೆ ವಿವಾಹ ನೋಂದಣಿ ಕಡ್ಡಾಯವಾಗಿ ಮಾಡಿಸಬೇಕೆಂಬ ಷರತ್ತನ್ನು ವಿಧಿಸುವುದು ಸೂಕ್ತವೆಂದು ಸ 
ವ್ಯಕ್ತಪಡಿಸುತ್ತಾ ಇದೆಲ್ಲದರ ಬಗ್ಗೆ ಒಂದು ಸಮಗ್ರ ವರದಿಯನ್ನು ನೀಡಬೇಕೆಂದು ಮೇಲೆ ಓದಲಾದ ಕ್ರಮಾಂಕ (2)ರಲ್ಲಿ ಶಿಫಾರಸ್ಸು ಮಾಡಿದೆ. 


ಕರ್ನಾಟಕ ವಿಧಾನ ಮಂಡಲದ ಅಧೀನ ಶಾಸನ ರಚನಾ ಸಮಿತಿಯ ನಲವತ್ತನೇ ವರದಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ 
ಕರ್ನಾಟಕ ವಿವಾಹ (ನೋಂದಣಿ ಮತ್ತು ಉಪ ಬಂಧಗಳು) ಕಾಯ್ದೆ ಮತ್ತು ನಿಯಮಗಳು ಇವುಗಳ ಅನುಷ್ಠಾನದ ಬಗ್ಗೆ ಪರಿಶೀಲಿಸುವ ಸಂದರ್ಭದಲ್ಲಿ 
ಭಾಗ್ಯಲಕ್ಷ್ಮಿ ಬಾಂಡ್‌ ಸೌಲಭ್ಯವನ್ನು ಪಡೆಯಬೇಕಾದರೆ, ವಿವಾಹ ನೋಂದಣಿ ಕಡ್ಡಾಯವಾಗಿ ಮಾಡಿಸಬೇಕೆಂಬ ಷರತ್ತನ್ನು ವಿಧಿಸುವುದು ಸೂಕ್ತವೆಂದು 
ಸಮಿತಿಯು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವುದರಿಂದ, ಇದು ಒಂದು ಉತ್ತಮ ಸಲಹೆಯಾಗಿರುತ್ತದೆ. ಇದನ್ನು ಖಂಡಿತವಾಗಿ ಜಾರಿಗೊಳಿಸಲು ಕ್ರಮ 
ಕೈಗೊಳ್ಳಲಾಗುವುದೆಂದು ಇಲಾಖಾ ವತಿಯಿಂದ ಭರವಸೆ ನೀಡಲಾಗಿದೆ. ಸಮಿತಿಯ ಶಿಫಾರಸ್ಸಿನಂತೆ ಭಾಗ್ಯಲಕ್ಷ್ಮಿ ಬಾಂಡ್‌ ಸೌಲಭ್ಯ ಪಡೆಯಬೇಕಾದರೆ ಅರ್ಹ 
ಮಗುವಿನ ಪೋಷಕರು ತಮ್ಮ ವಿವಾಹವನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಸಿರಬೇಕು. ಭಾಗ್ಯಲಕ್ಷ್ಮಿ ಯೋಜನೆಯ ಅರ್ಜಿಯೊಂದಿಗೆ ವಿವಾಹ 
ನೋಂದಣಿ ಪ್ರಮಾಣ ಪತ್ರವನ್ನು ಸಹ ಲಗತ್ತಿಸತಕ್ಕದ್ದು ಎಂಬ ಅಂಶವನ್ನು ಭಾಗ್ಯಲಕ್ಷ್ಮಿ ಯೋಜನೆಯ ಆದೇಶದಲ್ಲಿ ಸೇರ್ಪಡೆಗೊಳಿಸಿ ಆದೇಶ 
ಹೊರಡಿಸುವಂತೆ ಕೋರಿ ಮೇಲೆ ಓದಲಾದ ಕ್ರಮಾಂಕ (3)ರ ಪತ್ರದಲ್ಲಿ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರು ಸರ್ಕಾರಕ್ಕೆ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸರ್ಕಾರದ ಆದೇಶ ಸಂಖ್ಯೆ: ಮಮ 57 ಮಮಅ 2013, ಬೆಂಗಳೂರು, ದಿನಾಂಕ: 19-03-2014. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿ೦ದ, ದಿನಾ೦ಕ : 01-04-2014 ರಿ೦ದ ಜನಿಸುವ ಹೆಣ್ಣು ಮಕ್ಕಳಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯಡಿ 
ಆಯ್ಕೆಯಾಗುವ ಫಲಾನುಭವಿಗಳು ಭಾಗ್ಯಲಕ್ಷ್ಮಿ ಬಾಂಡ್‌ ಸೌಲಭ್ಯ ಪಡೆಯಬೇಕಾದರೆ ಅರ್ಹ ಮಗುವಿನ ಪೋಷಕರು ವಿವಾಹವನ್ನು ಕಡ್ಡಾಯವಾಗಿ 
ನೋಂದಣಿ ಮಾಡಿಸುವುದು ಎಂದು ಆದೇಶಿಸಿದೆ. 


ವಿವಾಹ ನೋಂದಣಿ ಪ್ರಮಾಣ ಪತ್ರವನ್ನು ಭಾಗ್ಯಲಕ್ಷ್ಮಿ ಯೋಜನೆಯ ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. 


ಕ 
ಎ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 357 ಟಿ. ಕೃಷ್ಣಯ್ಯ 
SC-500 ಸರ್ಕಾರದ ಅಧೀನ ಕಾರ್ಯದರ್ಶಿ-1 (ಪ್ರಭಾರ), 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಜಿ.ಎ. ರಾಯಬಾಗ, ಸಿಹೆಜ್‌ಸಿ-1852, ರಾಯಬಾಗ ಪೊಲೀಸ್‌ ಠಾಣೆ, ಬೆಳಗಾವಿ ಇವರ ಪರಿಷ್ಕರಣ 
ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು. ಬೆಳಗಾವಿ ಇವರ ಆದೇಶ ಸಂಖ್ಯೆ : ಸಿಬ್ಬಂದಿ- 
2ಎ/ಪಿಆರ್‌/05/2008 (ಆ.ಪು.ಸ೦. 586/2008) ದಿನಾಂಕ : 25-06-2008. 


2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಉತ್ತರ ವಲಯ, ಬೆಳಗಾವಿ ಇವರ ಆದೇಶ ಸಂಖ್ಯೆ: 
ಅಪೀಲು/56/ಉವ/2008, ದಿನಾಂಕ : 17-12-2008. 


3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 02-02-2012, 


4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ 
ಅಪೀಲು(2)73/2011-12, ದಿನಾಂಕ : 16-01-2013, 09-01-2014 ಮತ್ತು 10-02-2014. 


ಪ್ರಸ್ತಾವನೆ : 
ಶ್ರೀ ಜಿ.ಎ. ರಾಯಬಾಗ, ಸಿಹೆಚ್‌ಸಿ-1852, ಇವರು ಈ ಹಿಂದೆ ರಾಯಬಾಗ ಪೊಲೀಸ್‌ ಠಾಣೆ, ಬೆಳಗಾವಿ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ 


ಕರ್ತವ್ಯದಲ್ಲಿ ಘೋರ ನಿಷ್ಕಾಳಜಿತನ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು 
ನಡವಳಿ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ೭೫೫ 





ದೋಷಾರೋಪಣೆ :- 


“ಆಪಾದಿತ ಹೊಲೀಸ್‌ ಅಧಿಕಾರಿಯಾದ ನೀವು ರಾಯಬಾಗ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಕಂಕಣವಾಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಮಟಕಾ 

ಜೂಜಾಟಗಳಂತಹ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಮುಂಗಡ ಮಾಹಿತಿ ಸಂಗ್ರಹಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತರದೆ, ಮಟಕಾ 

ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟಲು ಸಂಪೂರ್ಣವಾಗಿ ವಿಫಲರಾಗಿ ನಿಮ್ಮ ಕರ್ತವ್ಯದಲ್ಲಿ ಘೋರ ನಿಷ್ಕಾಳಜಿತನ ಹಾಗೂ 
ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿರುತ್ತೀರಿ.” 

ಮೇಲಿನ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ಬೆಳಗಾವಿ 
ಇವರು ಮೇಲೆ ಕ್ರಮ ಸಂಖ್ಯೆ : 1ರಲ್ಲಿ ಓದಲಾದ ದಿನಾಂಕ : 25-06-2008ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ಒಂದು ವಾರ್ಷಿಕ ವೇತನ 
ಬಡ್ತಿಯನ್ನು ಮುಂಬರುವ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ ಎರಡು (2) ವರ್ಷಗಳ ಕಾಲ ಮುಂದೂಡುವ ದಂಡನೆಯನ್ನು 
ಎಧಿಸಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಉತ್ತರ ವಲಯ, 
ಬೆಳಗಾವಿ ಇವರು ಮೇಲೆ ಕ್ರಮ ಸಂಖ್ಯೆ : (2)ರಲ್ಲಿ ಓದಲಾದ ದಿನಾ೦ಕ : 17-12-2003ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ 
ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಪರಿಷ್ಕರಣ ಮೇಲ್ಮನವಿಯನ್ನು ಪುರಸ್ಕರಿಸಲು ಯಾವುದೇ ಸಮರ್ಥನೆಗಳು ಇರದ ಕಾರಣ 
ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಳ 13 ಪೊಸಿಅ 2012, ಬೆಂಗಳೂರು, ದಿನಾಂಕ : 28-03-2014. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಜಿ.ಎ. ರಾಯಬಾಗ, ಸಿಹೆಚ್‌ಸಿ-1852, ರಾಯಬಾಗ ಪೊಲೀಸ್‌ ಠಾಣೆ, ಬೆಳಗಾವಿ ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 358 ದೇವೇಂದ್ರಪ್ಪ ಕಟ್ಟಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಹೆಚ್‌.ಪಿ. ಗಿರೀಶ್‌, ಎಪಿಸಿ-37 ಮತ್ತು ಶ್ರೀ ಬಿ.ಎನ್‌. ಪರಮೇಶ್ವರ, ಎಪಿಸಿ-211, ಡಿಎಆರ್‌, ತುಮಕೂರು ಜಿಲ್ಲೆ 
ಇವರುಗಳ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ : 1 ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ತುಮಕೂರು ಜಿಲ್ಲೆ ಇವರ ಆದೇಶ ಸಂಖ್ಯೆ : ಸಿಬ್ಬಂದಿ- 
(4)ಪನ್ಸಿ/ಡಿಇ/9/2011 (ಓ.ಬಿ. ಸಂಖ್ಯೆ 70/2012) ದಿನಾಂಕ : 02-06-2012. 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಕೇಂದ್ರ ವಲಯ, ಬೆಂಗಳೂರು ಇವರ ಆದೇಶ ಸಂಖ್ಯೆ 
ಅಪೀಲು/78/ಶಿಕ್ಷೆ/2012, (ಓ.ಬಿ. ಸಂಖ್ಯೆ : 170/2012-13) ದಿನಾಂಕ : 21-02-2013 ಮತ್ತು ಅಪೀಲು/79/ 
ಶಿಕ್ಷೆ/2012, (ಓ.ಬಿ. ಸಂಖ್ಯೆ : 172/2012-13) ದಿನಾಂಕ : 21-02-2013 . 
ತ... ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 11-09-2013 ಮತ್ತು 12-09-2013. 


4. ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಅಪೀಲು/ 
(2)49/2013-14, ದಿನಾಂಕ : 20-12-2013. 
5. ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆಪಿಎಸ್‌ಸಿ 241 ಸಿಎನ್‌ಎಸ್‌ 2013, ದಿನಾಂಕ: 18-03-2014. 
ಪ್ರಸ್ತಾವನೆ : 
ಶ್ರೀ ಹೆಚ್‌.ಪಿ. ಗಿರೀಶ್‌, ಎಪಿಸಿ-37 ಮತ್ತು ಶ್ರೀ ಬಿ.ಎನ್‌. ಪರಮೇಶ್ವರ, ಎಪಿಸಿ-211, ಇವರುಗಳು ಡಿಎಆರ್‌, ತುಮಕೂರು ಜಿಲ್ಲೆ ಇಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷ್ಯತೆ ಮತ್ತು ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ 
(ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6 ಮತ್ತು 8ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಈ ಕೆಳಕಂಡಂತೆ ದೋಷಾರೋಪಣೆಯನ್ನು 


ಹೊರಿಸಲಾಗಿದೆ. 
ದೋಷಾರೋಪಣೆ :- 


“ಎ.ಪಿ.ಸಿ.-211 ಪರಮೇಶ್ವರ ಆದ ನೀವು ದಿನಾಂಕ : 12-06-2011 ರಂದು ಮಾನ್ಯ ಮುಖ್ಯ ಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳವರ 
ಬೆಂಗಾವಲು ಕರ್ತವ್ಯಕ್ಕಾಗಿ ಬೆಂಗಾವಲು ವಾಹನ ಸಂಖ್ಯೆ : ಕೆ.ಎ.-06-ಜಿ-690 ನಿಯೋಜನೆಗೊಂಡಿದ್ದು, ನೀವು ಸದರಿ ವಾಹನದ ಚಾಲನ 
ಕರ್ತವ್ಯವನ್ನು ನಿರ್ವಹಿಸಿ ಬೆಂಗಾವಲು ಕರ್ತವ್ಯ ಮುಗಿದ ನಂತರ ವಾಹನವನ್ನು ಕೇಂದ್ರ ಸ್ಥಾನಕ್ಕೆ ತರದೆ ಮಾರ್ಗ ಮದ್ಯದಲ್ಲಿನ ಕುಣಿಗಲ್‌ನಲ್ಲಿ 


೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ಭಾಗ೧ 





ಉಳಿದುಕೊಂಡು ಬೆಂಗಾವಲು ವಾಹನವನ್ನು ಕುಣಿಗಲ್‌ ನಿಂದ ತುಮಕೂರಿಗೆ ಚಾಲನೆ ಮಾಡಿಕೊ೦ಡು ಹೋಗುವಂತೆ ಬೆಂಗಾವಲು ಕರ್ತವ್ಯಕ್ಕೆ 

ನಿಯೋಜನೆಗೊಂಡಿದ್ದ ಮತ್ತೊಬ್ಬ ಸಿಬ್ಬಂದಿ ಎ.ಪಿ.ಸಿ.-37 ಗಿರೀಶ್‌ ರವರಿಗೆ ನೀಡಿ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ ಮತ್ತು ಬೇಜವಾಬ್ದಾರಿತನ 

ತೋರಿರುತ್ತೀರಿ. 

ಎ.ಪಿ.ಸಿ.-37 ಗಿರೀಶ್‌ ಆದ ನೀವು ದಿನಾ೦ಕ : 12-06-2011 ರಂದು ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳವರ 
ಬೆಂಗಾವಲಿಗಾಗಿ ಇತರೆ ಸಿಬ್ಬಂದಿಯವರೊಂದಿಗೆ ನಿಯೋಜನೆಗೊಂಡಿದ್ದು. ಬೆಂಗಾವಲು ಕರ್ತವ್ಯ ಮುಗಿದ ನಂತರ ಕೇಂದ್ರ ಸ್ಥಾನಕ್ಕೆ ಹಿಂತಿರುಗಿ 
ಬರುವಾಗ ನಿಮಗೆ ಯಾವುದೇ ಮೇಲಾಧಿಕಾರಿಗಳ ಆದೇಶ ಅಥವಾ ಪ್ರಾಧಿಕಾರವಿಲ್ಲದೆ ನಿಮಗೆ ವಹಿಸಿದ್ದ ಕರ್ತವ್ಯನ್ನು ಬಿಟ್ಟು ಬೆಂಗಾವಲಿಗಾಗಿ 
ನಿಯೋಜಿಸಲ್ಪಟ್ಟ ಸರ್ಕಾರಿ ವಾಹನ ಸಂಖ್ಯೆ : ಕೆ.ಎ.-06 ಜಿ-690 ಟವೇರ ವಾಹನವನ್ನು ಅನಧಿಕೃತವಾಗಿ ಕುಣಿಗಲ್‌ ನಿಂದ ತುಮಕೂರು ವರೆಗೆ 
ಚಾಲನೆ ಮಾಡಿಕೊಂಡು ಬರುವಾಗ ಮಾರ್ಗಮದ್ಯೆ ಗೂಳೂರು ಸಮೀಪ ಬೇರೊಂದು ವಾಹನಕ್ಕೆ ಅಪಘಾತ ಮಾಡಿ ನಿಮ್ಮ ಕರ್ತವ್ಯದಲ್ಲಿ ಅತೀವ 
ನಿರ್ಲಕ್ಷತೆ ಮತ್ತು ಬೇಜವಾಬ್ದಾರಿತನ ತೋರಿರುತ್ತೀರಿ.” 

ಮೇಲಿನ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎ೦ದು ಸಲ್ಲಿಸಿದ ವರದಿ ಆಧಾರದ 
ಮೇಲೆ ಅರ್ಜಿದಾರರುಗಳ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ತುಮಕೂರು ಜಿಲ್ಲೆ ಇವರು ಮೇಲೆ 
ಕ್ರಮ ಸಂಖ್ಯೆ : (1ರಲ್ಲಿ ಓದಲಾದ ದಿನಾಂಕ : 02-06-2012ರ ಆದೇಶದಲ್ಲಿ ಈ ಕೆಳಕಂಡಂತೆ ದಂಡನೆಯನ್ನು ವಿಧಿಸಿರುತ್ತಾರೆ. 

1... ಎಪಿಸಿ 21 ಬಿ.ಎನ್‌. ಪರಮೇಶ್ವರ, ಡಿ.ಎ.ಆರ್‌. ತುಮಕೂರು ಮತ್ತು ಎಪಿಸಿ 37 ಗಿರೀಶ್‌ ಹೆಚ್‌.ಪಿ. ಡಿ.ಎ.ಆರ್‌. ತುಮಕೂರು ರವರುಗಳ 

ವಾರ್ಷಿಕ ವೇತನ ಬಡ್ತಿಯನ್ನು ತದನಂತರದ ವಾರ್ಷಿಕ ವೇತನ ಬಡಿಗೆ ಧಕ್ಕೆಯಾಗುವಂತೆ 05 (ಐದು) ವರ್ಷಗಳ ಕಾಲ ಮುಂದೂಡಿದೆ. 

2. ಎಪಿಸಿ 211 ಬಿ.ಎನ್‌. ಪರಮೇಶ್ವರ ಮತ್ತು ಎಪಿಸಿ 37 ಗಿರೀಶ್‌ ಹೆಚ್‌.ಪಿ. ಡಿ.ಎ.ಆರ್‌. ತುಮಕೂರು ರವರುಗಳ ದಿನಾಂಕ 
15-06-2011 ರಿಂದ 21-09-2011 ರವರೆಗಿನ ಅಮಾನತ್ತು ಅವಧಿಯನ್ನು “ಅಮಾನತ್ತು” ಎಂದು ಪರಿಗಣಿಸಿದೆ. 

3. ಇವರುಗಳ ನಿರ್ಲಕ್ಷತೆಯಿಂದಾಗಿ ಅಪಘಾತಕ್ಕೀಡಾದ ವಾಹನ ಸಂಖ್ಯೆ ಕೆ.ಎ. 06-ಜಿ-690 ಟವೇರಾ ವಾಹನದ ದುರಸ್ತಿ ವೆಚ್ಚ ಕರ್ನಾಟಕ 
ಸರ್ಕಾರದ ವಿಮಾ ಇಲಾಖೆಯಿಂದ ಬಾರದೇ ಇದ್ದಲ್ಲಿ ಸದರಿ ದುರಸ್ತಿಯ ಒಟ್ಟು ವೆಚ್ಚದ ಮೊತ್ತವನ್ನು ಇವರುಗಳ ವೇತನದಿಂದ 
ಕಡಿತಗೊಳಿಸುವುದು. 

4. ಎಪಿಸಿ 21 ಬಿ.ಎನ್‌. ಪರಮೇಶ್ವರ ಮತ್ತು ಎಪಿಸಿ 37 ಗಿರೀಶ್‌ ಹೆಚ್‌.ಪಿ. ರವರುಗಳನ್ನು ಖಾಯಂ ಆಗಿ ಮೋಟಾರು ವಾಹನ ವಿಭಾಗದ 
ಚಾಲಕರ ಕರ್ತವ್ಯಕ್ಕೆ ನೇಮಿಸದೇ ಕೇವಲ ಸಾಮಾನ್ಯ ಕರ್ತವ್ಯಕ್ಕೆ ನೇಮಿಸಲು ಡಿವೈಎಸ್‌ಪಿ ರವರೆಗೆ ಸೂಚಿಸಿದೆ. 

ಶಿಸ್ತು ಪ್ರಾಧಿಕಾರದ ಆದೇಶದ ವಿರುದ್ಧ ಸಲ್ಲಿಸಿದ್ದ ಮೇಲ್ಮನವಿಗಳನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು 
ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ದಿನಾಂಕ : 21-02-2013ರ ಆದೇಶದಲ್ಲಿ ಮೇಲ್ಮನವಿಗಳನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರುಗಳು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ 
ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಆರೋಪಿತರು ಕೆಳ ಹಂತದ ಪೊಲೀಸ್‌ ಕಾನ್ಸ್‌ಟೇಬಲ್‌ಗಳಾಗಿದ್ದು. 
ಇವರುಗಳಿಗೆ ವಿಧಿಸಿರುವ ದಂಡನೆಯು ಹೆಚ್ಚು ಹಾಗೂ ನ್ಯಾಯ ಸಮ್ಮತವಾಗಿಲ್ಲದ ಹಿನ್ನೆಲೆಯಲ್ಲಿ ಆರೋಪಿತ ಪೊಲೀಸ್‌ ಅಧಿಕಾರಿಗಳಿಗೆ ಶಿಸ್ತು ಪ್ರಾಧಿಕಾರವು 
ವಿಧಿಸಿರುವ ದಂಡನೆಯನ್ನು ಭಾಗಶಃ ಮಾರ್ಪಡಿಸಿ, ಪರಿಷ್ಕೃತ ದಂಡನೆಯನ್ನು ವಿಧಿಸುವ ಕುರಿತಂತೆ ಓದಲಾದ (5)ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ 
ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 131 ಹೊಸಿಅ 2013, ದಿನಾಂಕ : 28-03-2014. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಹೆಚ್‌.ಪಿ. ಗಿರೀಶ್‌, ಎಪಿಸಿ-37 ಮತ್ತು ಶ್ರೀ ಬಿ.ಎನ್‌. ಪರಮೇಶ್ವರ, ಎಪಿಸಿ-21, ಡಿಎಆರ್‌, ತುಮಕೂರು ಜಿಲ್ಲೆ 
ಇವರುಗಳಿಗೆ ಶಿಸ್ತು ಪ್ರಾಧಿಕಾರವು ವಿಧಿಸಿರುವ ದಂಡನಾದೇಶವನ್ನು ಮಾರ್ಪಡಿಸಿ ಇವರುಗಳ ವಾರ್ಷಿಕ ವೇತನ ಬಡ್ತಿಯನ್ನು ತದನಂತರದ ವಾರ್ಷಿಕ 
ವೇತನ ಬಡಿಗಳಿಗೆ ಧಕ್ಕೆಯಾಗದಂತೆ ಒಂದು ವರ್ಷ ಕಾಲ ಮುಂದೂಡುವ ದಂಡನೆಯನ್ನು ಎಧಿಸಲು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 359 ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಜೆ. ಪ್ರಕಾಶ್‌, ಮಾಜಿ ಅನುಯಾಯಿ-25, “ಸಿ” ದಳ, 5ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಮೈಸೂರು ಇವರ ಪರಿಷ್ಕರಣ 
ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರ ಹಾಗೂ ಕಮಾಂಡೆಂಟ್‌, 5ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಮೈಸೂರು ಇವರ ಆದೇಶ ಸಂಖ್ಯೆ: 
ಡಿ.ಇ/ವಿ.ವ-48/03-04, ದಿನಾಂಕ : 26-10-2004. 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಕೆ.ಎಸ್‌.ಆರ್‌.ಪಿ. 
ಬೆಂಗಳೂರು ಇವರ ಆದೇಶ ಸಂಖ್ಯೆ: ಅಪೀಲು/28/2004-05, ದಿನಾಂಕ :.... 12-2004. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ೭೫೭ 





3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 05-10-2013. 


4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ 
ಅಪೀಲು(2)67/2013-14, ದಿನಾ೦ಕ : 10-02-2014. 


ಪ್ರಸ್ತಾವನೆ : 

ಶ್ರೀ ಜೆ. ಪ್ರಕಾಶ್‌, ಮಾಜಿ ಅನುಯಾಯಿ-25, ಇವರು “ಸಿ” ದಳ, 5ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಮೈಸೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಅಶಿಸ್ತು, ಕರ್ತವ್ಯಲೋಪ, ಬೇಜವಾಬ್ದಾರಿತನ ಹಾಗೂ ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು 
ನಡವಳಿ) ನಿಯಮಗಳು 1965ರ ನಿಯಮ 6ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ದೋಷಾರೋಪಣೆ :- 


1 ಶ್ರೀ ಜೆ. ಪ್ರಕಾಶ್‌, ಅನು.ಸಂ: 25, ಇವರು “ಸಿ” ದಳ, 5ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಮೈಸೂರು ಆದ ನೀವು ದಿನಾಂಕ : 15-10-2003 
ರಿಂದ 07-10-2003ರವರೆಗೆ 3 ದಿವಸಗಳ ಸಾಂದರ್ಭಿಕ ರಜೆ ಮೇಲೆ ತೆರಳಿ ದಿನಾಂಕ : 08-10-2003ರಂದು ಕರ್ತವ್ಯಕ್ಕೆ ಹಾಜರಾಗದೇ 
ಅಥವಾ ರಜೆಯನ್ನು ವಿಸ್ತರಿಸದೇ ಕರ್ತವ್ಯಕ್ಕೆ ರಜೆ ಮೀರಿ ಗೈರು ಹಾಜರಿಯಾಗಿರುತ್ತೀರಿ. ನೀವು ನಿಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು 
ನಿರ್ಲಕ್ಷಿಸಿ ರಜೆಯ ಮೇಲೆ ತೆರಳಿದ ನೀವು ರಜೆಯನ್ನು ವಿಸ್ತರಿಸದೇ ಅಥವಾ ಅನುಮತಿ ಪಡೆಯದೇ ಕರ್ತವ್ಯಕ್ಕೆ ರಜೆ ಮೀರಿ ಗೈರು 
ಹಾಜರಾಗಿರುತ್ತೀರಿ. ಇದರಿಂದಾಗಿ ಪಡೆಯ ಶಿಸ್ತು ಮತ್ತು ಕರ್ತವ್ಯಗಳಿಗೆ ಅಡಚಣೆ ಉ೦ಟು ಮಾಡಿ ದುರ್ನಡತೆ ವ್ಯಕ್ತಪಡಿಸಿರುತ್ತೀರಿ. 


2. ನಿಮಗೆ ಕರ್ತವ್ಯಕ್ಕೆ ಹಾಜರಾಗುವಂತೆ ನಿರ್ದೇಶಿಸಿ ಕ.ಪೊ.ಕೈಪಿಡಿ ಆದೇಶ ಸಂ. 525ರ ಪ್ರಕಾರ ದಿನಾಂಕ : 05-11-2003ರಂದು ತಾತ್ಕಾಲಿಕ 
ಪರಾರಿ ಪತ್ರವನ್ನು ಮಂಡಿ ಪೊಲೀಸ್‌ ಅಧಿಕಾರಿ ಮೈಸೂರು ನಗರ ರವರ ಮುಖಾಂತರ ಕಳುಹಿಸಿದ್ದು. ಇದನ್ನು ದಿನಾಂಕ : 08-11-2003 
ರಂದು ಪಡೆದುಕೊಂಡಿದ್ದರೂ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗದೇ ಸರ್ಕಾರದ ಆದೇಶವನ್ನು ಉಲ್ಲಂಘಸಿರುತ್ತೀರಿ. 

ಇಲಾಖಾ ವಿಚಾರಣೆಯಲ್ಲಿ ಆ.ಪೊ.ಅ. ರವರ ಎರುದ್ಧ ಆರೋಪವು ಸಾಬೀತಾದ ಕಾರಣ ಶಿಸ್ತು ಪ್ರಾಧಿಕಾರವು ಕಾರಣ ಕೇಳುವ ನೋಟೀಸು ಜಾರಿ 
ಮಾಡಿ, ಅರ್ಜಿದಾರರು ನೀಡಿದ ಸಮಜಾಯಿಷಿಯನ್ನು ಒಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಕಮಾಂಡೆಂಟ್‌, 5ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಮೈಸೂರು ಇವರು 
ಮೇಲೆ ಕ್ರಮ ಸಂಖ್ಯೆ (1ರಲ್ಲಿ ಓದಲಾದ ದಿನಾಂಕ : 26-10-2004ರ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ ವಜಾ ಮಾಡಿ, ಇವರ ಗೈರುಹಾಜರಿ 
ಅವಧಿ ದಿನಾಂಕ : 08-10-2003 ರಿಂದ 07-07-2004ರವರೆಗೆ 273 ದಿನಗಳನ್ನು ಸಂಬಳ ರಹಿತ ರಜೆ ಎಂದು ಪರಿಗಣಿಸಲಾದ ದಂಡನೆಯನ್ನು 
ವಿಧಿಸಲಾಗಿದೆ. 

ಆ ಆದೇಶದ ವಿರುದ್ಧ ಸಲ್ಲಿಸಿದ್ದ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ 
ಪೊಲೀಸ್‌, ಕೆ.ಎಸ್‌.ಆರ್‌.ಪಿ. ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ದಿನಾಂಕ : -12-2004ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ 
ವಾದಾಂಶಗಳನ್ನು ಇಲಾಖಾ ವಿಚಾರಣಾ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಮೇಲ್ಮನವಿ ಪ್ರಾಧಿಕಾರದ ಆದೇಶವು 2004ರಲ್ಲಿ ಆಗಿದ್ದು. 10 ವರ್ಷಗಳ 
ಸುದೀರ್ಫ ವಿಳಂಬದ ನಂತರ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿದ್ದು, ಈ ವಿಳಂಬಕ್ಕೆ ಯಾವುದೇ ಕಾರಣಗಳನ್ನು ನೀಡದಿರುವುದರಿಂದ ಹಾಗೂ 
ಪರಿಷ್ಕರಣ ಮೇಲ್ಮನವಿಯನ್ನು ಪರಿಗಣಿಸಲು ಯಾವುದೇ ಸಮರ್ಥ ಕಾರಣಗಳು ಇರದ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 156 ಹೊಸಿಅ 2013, ಬೆ೦ಗಳೂರು, ದಿನಾಂಕ : 28-03-2014. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಜೆ. ಪ್ರಕಾಶ್‌, ಮಾಜಿ ಅನುಯಾಯಿ-25, ಇವರು “ಸಿ” ದಳ, 5ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಮೈಸೂರು 
ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧.೧. 360 ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 


ಇಂಧನ ಸಚಿವಾಲಯ 


ವಿಷಯ : ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಲ್ಲಿ ಸೌರ ವಿದ್ಯುತ್‌ ಯೋಜನೆಗಳಿಗೆ 
“ಟೆಂಡರ್‌ ಅಂಗೀಕಾರ ಸಮಿತಿ” ಯನ್ನು ಪುನರ್‌ ರಚಿಸುವ ಬಗ್ಗೆ 


ಓದಲಾಗಿದೆ: 1. ಸೌರ ವಿದ್ಯುತ್‌ ನೀತಿ 2011-16 ಅಧಿಸೂಚನೆ ಸಂಖ್ಯೆ; ಇಎನ್‌ 61 ಎನ್‌ಸಿಇ 201, 
ದಿನಾಂಕ: 01-07-2011 


೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ಭಾಗ೧ 





2. ಸರ್ಕಾರದ ಆದೇಶ ಸಂಖ್ಯೆ ಇಎನ್‌ 61 ಎನ್‌ಸಿಇ 2011 (ಭಾಗ-1), ದಿನಾಂಕ: 24-05-2012 


3. ವ್ಯವಸ್ಥಾಪಕ ನಿರ್ದೇಶಕರು, ಕ್ರೆಡಲ್‌ ರವರ ಪತ್ರ ಸಂಖ್ಯೆ: ಕ್ರೆಡಲ್‌/07/ಎಸ್‌ಜಿ/ಇಡಿ/2014/530, 
ದಿನಾಂಕ: 22/24-02-2014 

ಪ್ರಸ್ತಾವನೆ: 

ನವೀಕರಿಸಬಹುದಾದ ಇಂಧನ ಮೂಲಗಳ ಭಾಗವಾದ ಸೋಲಾರ್‌ ವಿದ್ಯುತ್‌ ಉತ್ಪಾದನೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಸರ್ಕಾರವು, ಸೌರ 
ವಿದ್ಯುತ್‌ ನೀತಿ 2011-16ನ್ನು ಮೇಲೆ ಓದಲಾದ (1)ರಂತೆ ದಿನಾಂಕ: 01-07-2011ರಲ್ಲಿ ಪ್ರಕಟಿಸಿದೆ. ಸೌರ ವಿದ್ಯುತ್‌ ನೀತಿಯನ್ನು ಅನುಷ್ಠಾನಗೊಳಿಸಲು 
ನೇಮಿತ ಪ್ರತಿನಿಧಿಯಾದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ (ಕ್ರೆಡಲ್‌) ಸಂಸ್ಥೆಯು, ಸೌರ ವಿದ್ಯುತ್‌ ಖರೀದಿ 
ಅನಿವಾರ್ಯತೆಯಡಿ (RPO) 80 ಮೆ.ವ್ಯಾ. ಸಾಮರ್ಥ್ಯಕ್ಕೆ ಟೆಂಡರ್‌ ಕರೆದು ಅದರಲ್ಲಿ ಈಗಾಗಲೇ 70 ಮೆ.ವ್ಯಾ. ಸಾಮರ್ಥ್ಯಕ್ಕೆ ಹಂಚಿಕೆ ಮಾಡಲಾಗಿದೆ ಮತ್ತು 
130 ಮೆ.ವ್ಯಾ. ಸೌರ ವಿದ್ಯುತ್‌ ಯೋಜನೆಗಳಿಗೆ ಟೆಂಡರ್‌ ಕರೆಯಲಾಗಿದ್ದು, 80 ಮೆ.ವ್ಯಾ. ಸಾಮರ್ಥ್ಯಕ್ಕೆ ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ವಿದ್ಯುತ್‌ 
ವಿತರಣಾ ಕಂಪನಿಗಳಿಗೆ ಸೌರ ವಿದ್ಯುತ್‌ ಖರೀದಿ ಅನಿವಾರ್ಯತೆಯಡಿ ಒಟ್ಟು 150 ಮೆ.ವ್ಯಾ. ಸೌರ ವಿದ್ಯುತ್‌ ಯೋಜನೆಗಳನ್ನು ಈಗಾಗಲೇ ಹಂಚಿಕೆ 
ಮಾಡಲಾಗಿದೆ. 


ಮೇಲೆ ಓದಲಾದ (2)ರ ಸರ್ಕಾರದ ಆದೇಶದಲ್ಲಿ, ಕ್ರೆಡಲ್‌ ಮುಖಾಂತರ ಸೌರ ವಿದ್ಯುತ್‌ ಖರೀದಿ ಅನಿವಾರ್ಯತೆಯಡಿಯಲ್ಲಿ, ಸೌರ ವಿದ್ಯುತ್‌ 
ಯೋಜನೆಗಳ ಟೆಂಡರ್‌ ಪ್ರಕ್ರಿಯೆಗಾಗಿ “ಟೆಂಡರ್‌ ಅಂಗೀಕಾರ ಸಮಿತಿ” ರಚಿಸಲಾಗಿತ್ತು. 


ಕೆಡಲ್‌ ವತಿಯಿಂದ ಈ ಹಿಂದೆ ಕರೆಯಲಾಗಿದ್ದ ಟೆಂಡರ್‌ ಪ್ರಕ್ರಿಯೆಯಲ್ಲಿ ಪ್ರಸ್ತುತ ಇರುವ “ಟೆಂಡರ್‌ ಅಂಗೀಕಾರ ಸಮಿತಿ” ಯಲ್ಲಿ ವಿದ್ಯುತ್‌ 
ಖರೀದಿ ಒಪ್ಪಂದಕ್ಕೆ (PPA) ಸಹಿ ಮಾಡುವ ವಿದ್ಯುತ್‌ ವಿತರಣಾ ಕಂಪನಿಗಳಿಂದ ಯಾವುದೇ ಪ್ರತಿನಿಧಿ ಇಲ್ಲದೇ ಇರುವ ಬಗ್ಗೆ ಪ್ರಧಾನ ಅಕೌಂಟೆಂಟ್‌ 
ಜನರಲ್‌ (5೧5%) ರವರು ಆಕ್ಷೇಪಣೆ ವ್ಯಕ್ತಪಡಿಸಿರುತ್ತಾರೆ ಎಂದು ವ್ಯವಸ್ಥಾಪಕ ನಿರ್ದೇಶಕರು, ಕ್ರೆಡಲ್‌ ರವರು ಮೇಲೆ ಓದಲಾದ (3)ರಲ್ಲಿ ತಿಳಿಸಿರುತ್ತಾರೆ. 
ಆದ್ದರಿಂದ ಸೌರ ವಿದ್ಯುತ್‌ ಖರೀದಿ ಅನಿವಾರ್ಯತೆಯಡಿ ಬಾಕಿ ಉಳಿದ 50 ಮೆ.ವ್ಯಾ ಸಾಮರ್ಥ್ಯಕ್ಕೆ ಕ್ರೆಡಲ್‌ ಮುಖಾಂತರ ಕರೆಯಲಾಗುವ ಟೆಂಡರ್‌ 


ಪ್ರಕ್ರಿಯೆಗೆ ಟೆಂಡರ್‌ ಅಂಗೀಕಾರ ಸಮಿತಿಯನ್ನು ಪುನಾರಚಿಸಬೇಕೆಂದು ವ್ಯವಸ್ಥಾಪಕ ನಿರ್ದೇಶಕರು, ಕ್ರೆಡಲ್‌ರವರು ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 61 ಎನ್‌ಸಿಇ 2011 (ಭಾಗ-1), ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್‌, 2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಈ 
ಕೆಳಕಂಡ ಸದಸ್ಯರನ್ನೊಳಗೊಂಡಂತೆ, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಲ್ಲಿ ಸೌರ ವಿದ್ಯುತ್‌ ಖರೀದಿ ಅನಿವಾರ್ಯತೆಯಡಿ 
ಕರೆಯಲಾಗುವ ಸೌರ ವಿದ್ಯುತ್‌ ಯೋಜನೆಗಳ ಟೆಂಡರ್‌ ಪ್ರಕ್ರಿಯೆಗೆ “ಟೆಂಡರ್‌ ಅಂಗೀಕಾರ ಸಮಿತಿಯನ್ನು ಪುನರ್‌ ರಚಿಸಿ ಆದೇಶಿಸಿದೆ. 





ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, 
ನಂ. 39, “ಶಾಂತಿ ಗೃಹ” ಪ್ಯಾಲೆಸ್‌ ರಸ್ತೆ, 





1 ಅಧಕರು 
ಭಾರತ್‌ ಸ್ಕೌಟ್ಸ್‌ ಅಂಡ್‌ ಗೈಡ್ಸ್‌ ಬಿಲ್ಲಿಂಗ್‌, ರ 
ಬೆ೦ಗಳೂರು-560 001 
ಕಾರ್ಯಕಾರಿ ನಿರ್ದೇಶಕರು, ಕರ್ನಾಟಕ ವಿದ್ದುತ್‌ ನಿಗಮ ನ್ನಿ 

2 ೨ ಸದಸ್ಮರು 
ನಂ. 82, ಶಕ್ತಿ ಭವನ, ರೇಸ್‌ ಕೋರ್ಸ್‌ ರಸ್ತೆ, ಬೆಂಗಳೂರು-560 001 ಠಿ 





ನಿರ್ದೇಶಕರು (ಹಣಕಾಸು), 
3 ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಸದಸ್ನರು 
ಕೆ.ಆರ್‌. ವೃತ್ತ, ಬೆಂಗಳೂರು-560 001 





ಅಧೀಕ್ಷಕ ಇಂಜಿನಿಯರ್‌ (ವಿ) (ಖರೀದಿ), 
4 ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಸದಸ್ತರು 
ಕಾವೇರಿ ಭವನ, ಬೆ೦ಗಳೂರು-560 009 





ಅಧೀಕ್ಷಕ ಇಂಜಿನಿಯರ್‌ (ವಿ) ಕರ್ನಾಟಕ ವಿದ್ಯುತ್‌ ನಿಗಮ ನಿ. 
5 ನಂ. 82, ಶಕ್ತಿ ಭವನ, ಸದಸ್ನರು 
ರೇಸ್‌ ಕೋರ್ಸ್‌ ರಸ್ತೆ ಬೆಂಗಳೂರು-560 001 


ಈ ಸಮಿತಿಯು ಸೌರ ವಿದ್ಯುತ್‌ ಖರೀದಿ ಅನಿವಾರ್ಯತೆಯಡಿ ಕ್ರೆಡಲ್‌ನಲ್ಲಿ ಕರೆಯಲಾಗುವ ಸೌರ ವಿದ್ಯುತ್‌ ಯೋಜನೆಗಳ ಟೆಂಡರ್‌ 
ಪ್ರಕ್ರಿಯೆಯಲ್ಲಿ ಟೆಂಡರ್‌ ಅಂಗೀಕಾರದ ಕಾರ್ಯನಿರ್ವಹಿಸಲು ಅಧಿಕಾರ ಹೊಂದಿರುತ್ತದೆ. 


ಮು 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎ. ಚಪ್ಪರಬಂದ್‌, 
೧.೧. 361 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ೭೫೯ 





INFRASTRUCTURE DEVELOPMENT SECRETARIAT 


Sub: Release of funds for the construction of RoB at ch. 44/375-400 and ch.37/600 between 
Kadur - Chikmagalur Railway line 
Read: 1. ಆ.0೦. No. IDD 54 NSW 2013, dated 12.11.2013. 


2. Letter No: W. 63/ CN/ BNC/ Budget/ Genl. dated: 23-12-2013 received from the 
Chief Engineer/Construction (East), South Western Railways, Bangalore. 


PREAMBLE: 


In the G.O. read at Sl. No. (1) above, the Government of Karnataka accorded administrative approval for the construction of 
RoB at Ch. 44/375-400 at a: cost of Rs.9,89,32,530-00 (Gok -Share Rs 4,94,66,265.00 and MoR Share Rs. 4,94,66,265.00) & at 
Ch. 37/600 at a cost of Rs.7,89,07,809.00 (GoK Share Rs.3,94,53,904.50 and MoR Share Rs.3,94;53,904,50) on 50:50 cost sharing 
basis between Government of Karnataka & Ministry of Railways . 


2. In the letter read at Sl. No. (2) above, the Chief Engineer/Construction (East), South Western Railways, Bangalore has 
requested to release Rs.8,89,20,169-00 towards GOK share for the construction of ROBs at Ch. 44/375 and Ch.37/600 on Kadur - 
Chikmagalur railway line. 

3. The proposal of South Western Railways, Bangalore has been examined in detail and hence this order. 

GOVERNMENT ORDER NO: IDD 54 NSW 2013, BANGALORE DATED: 21.03.2014. 


In the circumstances explained in the preamble, sanction of the Government is accorded for the release of Rs. 4.45 Crores 
(Rupees Four Crores forty five lakhs only) to the Financial Advisor and Chief Accounts Officer, South Western Railways, Bangalore 
towards the GoK Share for the construction of RoB' s at Ch. 44/375 and Ch.37/600 on Kadur - Chikmagalur railway line. 


2. The expenditure shall be met under the Head of Account "5465-:01-190-3- 04-211-:K-Ride-:-RoB/ RuB Project 
Investment Fund" out of the budget. provision during 2013-14. 


3. The Chief Executive .officer, K- RIDE, Bangalore is authorized to draw the amount on a payee's receipt duly countersigned 
by the Under Secretary to Government, Infrastructure Development Department and K-RIDE shall in turn deposit the same with the 
Financial Advisor and Chief Accounts Officer (Construction), South Western Railway, Bangalore. 


4. The Financial Advisor. and Chief Accounts Officer, South Western Railways, Bangalore shall furnish Utilisation Certificate 
and Chief Engineer/Construction East, SWR, Bangalore shall submit physical progress report along with the photographs. 
5. This order is issued with the concurrence of Finance Department vide Note No. FD 228 Exp-1/14, dated 14.03.2014. 


By Order and in the name of Governor of Karnataka, 


(ROBIN VANARAJ. J) 
PR 362 Under Secretary to Government, (i/c) 
5೦50 Infrastructure Development Department. 


INFRASTRUCTURE DEVELOPMENT SECRETARIAT 


Sub: Administrative approval for construction of RoBs in lieu of LC No.3, 82 and 91 between 
Solapur and Wadi sections of Central Railways. 
Read : 1. Letter No. DO No. W/294/BR.Policy/IV, dated: 18-07-2013 received from the 
General Manager, Central Railway, Mumbai. 
2. Letter No: W.641/ BR/Policy/ IV, dated: 29.07.2013 and W.294/BR/Breaches/Genl, 
dated: 02.08.2013 received from the Chief Bridge Engineer, Central Railway, 
Engineering Department, Mumbai. 


3. Letter No: DC-MIS-212, GLB: 2013, dated: 31.07.2013 received from Deputy 
Commissioner, Gulbarga District, Gulbarga. 


PREAMBLE: 


In the letters read at Sl. No. (1) above the General Manager, Central Railway, Mumbai has stated that level crossings in 
Solapur division at LC No. 91 & LC No.3 in Solapur-Wadi section have already crossed 1 lakh TVU and another level crossing No.82 
located at km. 564/7-8 is also fast approaching qualifying criteria, and he has requested to communicate consent of GoK for sharing 
50% of the cost for the construction of RoB's in lieu of LC No. 3, 82 & 91. 


೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ಭಾಗ೧ 





2. In the letter read Sl. No. (2) the Chief Bridge Engineer, Central Railway, Engineering Department, Mumbai has stated that 
preparation of tentative GAD for RoB's at LC No. 91 & 3 are in progress but cost has been assessed on some thumb rule basis. 
Collection of details and preparation of tentative GAD has been taken up at RoB LC No.82. However, the approximate cost of 
construction of these RoB's has been assessed and submitted as under. 

















Sl. LC i near Cost of RoB (Amt in crores) State Railway 
No. No. station RoB Portion Approaches Total Share Share 
1 91 602/4-5 Wadi 8.70 10.00 18.70 9.35 9.35 
2 3 606/7-8 Wadi 7.70 10.00 17.70 8.5 8.5 
3 82 564/7-8 Gulbarga 9.00 10.00 19.00 9.5 9.5 



































3. In the letter read at Sl. No. (3) above the Deputy Commissioner has reported that an inspection was undertaken by the 
PWD Department along with Railway Department Officials and states that all the three railway bridges are very essential in public 
interest. He has also requested to consider all the three proposals on priority and to allocate funds towards state share of the cost as 
may be required by the Railway Department. 


4. The proposal of Ministry of Railways (Central Railway, Mumbai) has been examined in detail, hence this order. 
GOVERNMENT ORDER NO: IDD 37 NSW 2013, BANGALORE DATED: 21-01-2014 


In the circumstances explained in the preamble, Government of Karnataka hereby. accords administrative approval for the 
following RoBs on Solapur-Wadi section of Central Railways on 50:50 cost sharing basis between Government of 


Karnataka & Ministry of Railways: 
a) Construction of RoB in lieu of L.C. No. 91 near Wadi station at a cost of Rs. 18.70 crores. 
b) Construction of RoB in lieu of L. C. No. 3 near Wadi station at a cost of Rs. 17.70 crores. 
0) Construction of RoB in lieu of L.C. No. 82 near Gulbarga station at a cost of Rs. 19.00 crores. 
The cost of land acquisition for the construction of above RoBs and approaches will be borne by Gok. 


2. This order is issued with the concurrence of Finance Department vide U.O. Note No. FD 1478 Exp-l/13, dated 10-12-2013: 
By Order and in the name of Governor of Karnataka, 


(ROBIN VANARAJ. J) 


PR 363 Under Secretary to Government, (i/c) 
Infrastructure Development Department. 
INFRASTRUCTURE DEVELOPMENT SECRETARIAT 
Sub: Administrative approval for construction of RoBs in lieu of LC No. 27 and 47 between 
Nanjangud and Chamarajanagar Railway Stations 
Read : 1. Letter No: W.352/CN/BNC/ ROB-RUBs, dated: 31-07-2013 received from the Chief 
Bridge Engineer/Cons., South Western Railways, Bangalore. 
2. Letter No: L.A.Q.C.R. 75/2013-14, dated: 28.10.2013 from Deputy Commissioner, 
Mysore. 
3. Letter No: L.A.Q.C.R. 72/2013-14, dated: 30.10.2012 from Deputy Commissioner, 
Chamarajnagar. 
4. Letter No: W. 352/MYS/RoB-RuB/CN, dated: 16.11.2013 from Deputy Chief 
Engineer/Const., Mysore 
PREAMBLE: 


In the letter read Sl. No. (1) above the Chief Engineer, Construction, South Western Railways, Bangalore has reported the 
categories of roads that pass through these Level Crossings. Accordingly, category of road for LC No.18 is National Highway and for 
LC No. 27 and LC No. 47 the category of road is State Highway. He has further stated that the construction of RoBs is technically 
feasible at these locations and requested to communicate consent of GoK for sharing 50% of the cost for the construction of these 
RoB's in lieu of LC No.18, 27 &47. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ೭೬೧ 





2. In the letter read at Sl. No. (2) above the Deputy Commissioner, Mysore has reported that a joint site inspection has been 
conducted by Assistant Commissioner, Mysore along with PWD & Railway officers and he has stated that it is appropriate to construct 
RoBs in lieu of LC No.18 and 27. 


3. In the letter read at S1. No. (3) above the Deputy Commissioner, Chamarajanagar has reported that it is necessary to 
construct RoB at LC No. 47. 


4. In the letter read at Sl. No. (4) above the Deputy Chief Engineer, South Western Railways, Mysore has submitted abstract 
estimates based on conceptual plan for the construction of RoBs including approaches in lieu of LC No. 18, 27 and 47, as mentioned 
below: 

















Sl. K Total State f 
LC No. Km. Location Railway Share 
No. (Rs. In crores) Share 
1 18 23/900-24 Mysore - Nanjangud 25.93 12.965 12.965 
2 27 32/100-200 Nanjangud - Chamrajanagar station 20.66 10.33 10.33 
3 47 49/900-50 Nanjangud - Chamrajanagar station 20.89 10.445 10.445 


























4. Since LC No. 18 comes under the Jurisdiction of National Highways, the proposal has been sent to PWD for further 
necessary action. 


5. The proposal in respect of LC No. 18, 27& 47 South Western Railway has been examined in detail, hence this order. 
GOVERNMENT ORDER NO: IDD 123 NSW 2012, BANGALORE DATED: 20-01-2014. 


In the circumstances explained in the preamble, Government of Karnataka hereby accords administrative approval for the 
Construction of RoB in lieu of L.C. No. 27 between Nanjangud and Chamarajnagar Railway stations at a cost of Rs. 20.66 crores and 
Construction of RoB in lieu of L.C. No. 47 between Nanjangud and Chamarajnagar Railway stations at a cost of Rs. 20.89 crores on 
50:50 cost sharing basis between Government of Karnataka & Ministry of Railways. 


By Order and in the name of Governor of Karnataka, 


PR 364 (ROBIN VANARAJ. J) 


Under Secretary to Government, (i/c) 
Infrastructure Development Department. 


INFRASTRUCTURE DEVELOPMENT SECRETARIAT 
Sub: Setting up of FIAT bogie manufacturing factory at Yadgir in Karnataka. 


Read: 1. Letter No: D.O.No. 2013/ M(W)/ 964/ 88/Part-5 26-12-2013, of Chairman, Railway 
Board, New Delhi. 


2. Letter No: Cl 01 SPI, dated: 01-01-2014 received from the Director (Technical 
Cell), Commerce & Industries Dept. 


PREAMBLE: 


In the letter read at Sl. No. (1) above the Chairman Railway Board, New Delhi stated that a new FIAT bogie manufacturing 
factory has been sanctioned in Yadgir district of Karnataka through the Supplementary Demand for Grants during 2013-14 in the 
recently concluded Parliament session. He has further stated that the factory shall have state-of-the-art manufacturing facilities to 
manufacture Bogie frames for the stainless steel German design passenger coaches and the approximate cost of the project is Rs. 75 
crores and has requested to allot 150 acres of land for this purpose to the railways free of cost. 


2. In the letter read at Sl. No. 2) the Director (Technical Cell), Commerce & Industries Dept. GoK informed that KIADB has 
identified suitable land of 150-200 acres in Yadgir industrial-area for allotment to Ministry of Railways for establishment of LHB coach 
factory. 

3. The proposal of Ministry of Railways has been examined in detail and hence this order. 

GOVERNMENT ORDER NO: IDD 151 NSW 2013, BANGALORE DATED: 20-01-2014. 
In the circumstances explained in the preamble, sanction of the Government is accorded for setting up of FIAT bogie 


manufacturing factory by Ministry of Railway at Yadgir district. The entire Cost shall be funded by MoR. The 150 acres of land identified 
for this project at Yadgir shall be given to Railways free of cost by the Government of Karnataka. 


೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ಭಾಗ೧ 





This Order is issued with the concurrence of Finance Department vide U.O. Note No. FD/24/Exp-1/2014 dated: 02-01-2014. 


By Order and in the name of Governor of Karnataka, 


(ROBIN VANARAJ. J) 
PR 365 Under Secretary to Government, (i/c) 
Infrastructure Development Department. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಎಂ.ಎಸ್ಸಿ. ನರ್ಸಿಂಗ್‌ ಮತ್ತು ಎಂ.ಪಿ.ಟಿ. (Master of Physiotherapy) ಸ್ನಾತಕೋತ್ತರ ವ್ಯಾಸಂಗಕ್ಕೆ ಈ ಹಿಂದೆ 
ನಿಗದಿಗೊಳಿಸಲಾಗಿರುವ ಬೋಧನಾ ಶುಲ್ಕವನ್ನು ಮುಂದಿನ ಅವಧಿಗೆ ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ: 1. ಅಧಿಸೂಚನೆ ಸಂಖ್ಯೆ : ಆಕುಕ 44 ಎಂಪಿಎಸ್‌ 2003 (ಭಾಗ-1). ದಿನಾಂಕ : 24-12-2003. 
2. ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 88 ಎಂಪಿಎಸ್‌ 2004, ದಿನಾಂಕ : 12-05-2004. 
3. ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು, ಬೆಂಗಳೂರು ಇವರ ಪತ್ರ ಸಂಖ್ಯೆ : ವೈಶಿನಿ/ಎನ್‌ಆರ್‌ಸಿ(1)/ 
ಹೆಚ್‌ಇ/02/2013-14, ದಿನಾಂಕ : 30-04-2013. 
ಪ್ರಸ್ತಾವನೆ : 
ಮೇಲೆ ಕ್ರಮ ಸಂಖ್ಯೆ (1 ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ 1984 ರ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕ್ಯಾಪಿಟೇಷನ್‌ ಶುಲ್ಕ ನಿಷೇಧ) 
ಅಧಿನಿಯಮದ 5ನೇ ಪ್ರಕರಣದಡಿ ನಿಹಿತವಾದ ಅಧಿಕಾರವನ್ನು ಚಲಾಯಿಸಿ ಎಂ.ಎಸ್ಸಿ, ನರ್ಸಿಂಗ್‌, ಎಂ-ಫಾರ್ಮ ಮತ್ತು ಎಂಪಿಟಿ ಕೋರ್ಸುಗಳ ಶುಲ್ಕವನ್ನು 
2003-04ನೇ ಸಾಲಿಗೆ ಸೀಮಿತಗೊಳಿಸಿ ಈ ಕೆಳಕಂಡಂತೆ ನಿಗದಿಗೊಳಿಸಲಾಗಿದೆ. 





ಸರ್ಕಾರಿ ಔಷಧ ವಿಜ್ಞಾನ ಕಾಲೇಜು : ನರ್ಸಿಂಗ್‌ ಕಾಲೇಜು 





1 | ಬೋಧನಾ ಶುಲ್ಕ ರೂ. 10,000/- 





2. | ಇತರೆ ಶುಲ್ಕ ರೂ. 3,900/- 





ಖಾಸಗಿ ನರ್ಸಿಂಗ್‌, ಫಾರ್ಮಸಿ ಮತ್ತು ಫಿಜಿಯೋಥೆರಪಿ ಕಾಲೇಜುಗಳು 





1 | ಬೋಧನಾ ಶುಲ್ಕ ರೂ. 10,000/- 











2. | ಇತರೆ ಶುಲ್ಕ ರೂ. 30,000/- 





ಖಾಸಗಿ ನರ್ಸಿಂಗ್‌, ಫಾರ್ಮಸಿ ಮತ್ತು ಫಿಜಿಯೋಥೆರಪಿ ಕಾಲೇಜುಗಳಲ್ಲಿ ಆಡಳಿತ ಮಂಡಳಿ ಸೀಟುಗಳು 





1. | ಬೋಧನಾ ಮತ್ತು ಇತರೆ ಶುಲ್ಕಗಳು (ವಾರ್ಷಿಕ) ರೂ. 80,000/- 

















ಮೇಲ್ಕಂಡ ಶುಲ್ಕ ವಿನ್ಯಾಸವು ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶುಲ್ಕವನ್ನು ಹೊರತುಪಡಿಸಿರುತ್ತದೆ. ಅದನ್ನು 
ಪ್ರತ್ಯೇಕವಾಗಿ ಸಂದಾಯ ಮಾಡತಕ್ಕದ್ದೆಂದು ಸದರಿ ಅಧಿಸೂಚನೆಯಲ್ಲಿ ಆದೇಶಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶದ 2004-05ನೇ ಸಾಲಿನಲ್ಲಿ ಎಂ.ಎಸ್ಸಿ, ನರ್ಸಿಂಗ್‌ ಮತ್ತು ಎಂಪಿಟಿ ಸ್ನಾತಕೋತ್ತರ 
ವ್ಯಾಸಂಗಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಸೀಟ್‌ ಮ್ಯಾಟ್ರಿಕ್ಸ್‌ನ ಅಧಿಸೂಚನೆಯನ್ನು ಹೊರಡಿಸಿದ್ದು, 2004-05ನೇ ಸಾಲಿಗೆ ಅನ್ವಯವಾಗುವಂತೆ ಸದರಿ 
ಕೋರ್ಸುಗಳಿಗೆ ತಲಾ ರೂ. 80,000/- ಗಳ ಬೋಧನಾ ಶುಲ್ಕವನ್ನು ನಿಗದಿಗೊಳಿಸಿ ಆದೇಶಿಸಿದೆ. 


ಮುಂದುವರಿದು, ಅಭ್ಯರ್ಥಿಗಳಿಂದ ಪಾವತಿಸಬೇಕಾದ ಇನ್ನಿತರ ಶುಲ್ಕಗಳು ಅಂದಿನ ದಿನದಂದು ಪ್ರಚಲಿತದಲ್ಲಿದ್ದ ಸರ್ಕಾರಿ ಆದೇಶಗಳಲ್ಲಿನಂತೆ 
ಇರತಕ್ಕದ್ದೆಂದು ಕೂಡ ಈ ಆದೇಶದಲ್ಲಿ ಸೂಚಿಸಲಾಗಿದೆ. 


ಮೇಲೆ ಕ್ರಮ ಸಂಖ್ಯೆ (3)ರಲ್ಲಿ ಓದಲಾದ ಪತ್ರದಲ್ಲಿ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು, ಬೆಂಗಳೂರು ಇವರು ಮೇಲ್ಕಂಡ ಕೋರ್ಸುಗಳಿಗೆ 
ಮೇಲ್ಕಂಡಂತೆ 2003-04 ಮತ್ತು 2004-05ನೇ ಸಾಲಿಗೆ ಶುಲ್ಕವನ್ನು ನಿಗದಿಗೊಳಿಸಿದ್ದು 2004-05ರ ನಂತರದ ವರ್ಷಗಳಿಗೆ ಅನ್ವಯವಾಗುವ ಬೋಧನಾ 
ಶುಲ್ಕವನ್ನು ಮುಂದುವರಿಸಿ ಸರ್ಕಾರ ಆದೇಶ ಹೊರಡಿಸಿರುವುದಿಲ್ಲವಾದ್ದರಿಂದ, ಈ ಬೋಧನಾ ಶುಲ್ಕವನ್ನು ಸರ್ಕಾರವು ಪರಿಷ್ಕರಿಸುವವರೆಗೂ ಎಂ.ಎಸ್ಸಿ. 
ನರ್ಸಿಂಗ್‌ ಮತ್ತು ಎಂಪಿಟಿ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಮೇಲೆ ಕ್ರಮ ಸಂಖ್ಯೆ (1) ಮತ್ತು (2)ರಲ್ಲಿನ ಆದೇಶಗಳಲ್ಲಿ ನಿಗದಿಗೊಳಿಸಲಾಗಿರುವ ಬೋಧನಾ 
ಶುಲ್ಕವನ್ನೇ 2004-05ನೇ ಸಾಲಿನಿಂದಲೇ ಮುಂದುವರಿಸಿ ಸರ್ಕಾರದ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 


ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕಷವಾಗಿ ಪರಿಶೀಲಿಸಿದ ನಂತರ, ಅಧಿಸೂಚನೆ ಸಂಖ್ಯೆ : ಆಕುಕ 44 ಎಂಪಿಎಸ್‌ 
2003 (ಭಾಗ-1), ದಿನಾಂಕ : 24-12-2003 ಮತ್ತು ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 88 ಎಂಪಿಎಸ್‌ 2004, ದಿನಾಂಕ : 12-05-2004 ರಲ್ಲಿ 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ೭೬೩ 





ಎಂ.ಎಸ್ಸಿ, ನರ್ಸಿಂಗ್‌ ಮತ್ತು ಎಂಪಟಿ (Master of Physiotherapy) ಸ್ನಾತಕೋತ್ತರ ವ್ಯಾಸಂಗಕ್ಕೆ ನಿಗದಿಗೊಳಿಸಲಾಗಿರುವ ಶುಲ್ಕವನ್ನೇ 2004-05ನೇ 
ಸಾಲಿನಿಂದ ಅನ್ವಯವಾಗುವಂತೆ ಮುಂದುವರಿಸಲು ಸರ್ಕಾರವು ತೀರ್ಮಾನಿಸಿ, ಈ ಆದೇಶವನ್ನು ಹೊರಡಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 96 ಎಂಪಿಎಸ್‌ 2013, ಬೆಂಗಳೂರು, ದಿನಾಂಕ : 27-06-2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅಧಿಸೂಚನೆ ಸಂಖ್ಯೆ : ಆಕುಕ 44 ಎಂಪಿಎಸ್‌ 2003 (ಭಾಗ-1. 


fe ಸಗ p) 
ದಿನಾಂಕ : 24-12-2003 ಮತ್ತು ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 88 ಎಂಪಿಎಸ್‌ 2004, ದಿನಾಂಕ : 12-05-2004 ರಲ್ಲಿ ಎಂ.ಎಸ್ಸಿ, ನರ್ಸಿಂಗ್‌ 
ಮತ್ತು ಎಂಪಿಟಿ (Master of Physiotherapy) ಸ್ನಾತಕೋತ್ತರ ವ್ಯಾಸಂಗಕ್ಕೆ ನಿಗದಿಗೊಳಿಸಲಾಗಿರುವ ಬೋಧನಾ ಶುಲ್ಕವನ್ನೇ 2004-05 ನೇ ಸಾಲಿನಿಂದ 


ಅನ್ವಯವಾಗುವಂತೆ ಹಾಗೂ ಮುಂದಿನ ಶುಲ್ಕ ಪರಿಷ್ಕರಣೆಯವರೆಗೆ ಮುಂದುವರಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 751 ವಿ. ಸಾಯಿಬಾಬಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 


PERSONNEL AND ADMINISTRATIVE REFORMS SECRETARIAT 
Sub : Constitution of preview committee to select the Director General for Centre for Innovation and Good Governance, 
Bangalore. 
Preamble : 
In the Executive Committee meeting of Centre for Innovation and Good Governance convened on 10-04-2013 under the 
Chairmanship of the Additional Chief Secretary to Government of Karnataka it was decided to constitute a preview committee to select 
the Director General for Centre for Innovation and Good Governance, Bangalore. Hence, the following order. 


GOVERNMENT ORDER No: DPAR 185 AAR 2012, BANGALORE, DATED : 02-05-2013. 


Government of Karnataka is pleased to nominate the following persons to the preview committee to select the Director 
General for Centre for Innovation and Good Governance, Bangalore. 


1. Dr. K. Kasturirangan ತ Chairman 
(Former Chairman of Space Commission) 


2. Additional Chief Secretary to - Member 
Government of Karnataka 

3. Director, ISEC, Bangalore - Member 
Secretary, DPAR-AR - Member Secretary 


By Order and in the name of the Governor of Karnataka 
P.R. 752 Dr. Geetha. L 
Under Secretary to Govenment, 
DPAR-AR (Training). 


50-100 
PERSONNEL AND ADMINISTRATIVE REFORMS SECRETARIAT 
CORRIGENDUM 
NO. DPAR 185 AAR 2013, Bangalore, Dated : 09-06-2013 


In the order portion of Government Order No. DPAR 185 AAR 2012 dated: 02-05-2013, after serial No.(2) the following words 
and figure shall be inserted and be read as "3. The Director General, Administrative Training Institute, Mysore” and serial Nos. 3 
and 4 shall be read as "4 and 5". 


By Order and in the name of the Governor of Karnataka 


P.R. 753 Dr. Geetha. L 
Under Secretary to Govenment, 


190 DPAR-AR (Training). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ| ರಾಜಲಕ್ಷ್ಮಿನಾಯರ್‌, ದಂತ ಆರೋಗ್ಯ ಅಧಿಕಾರಿ, ಸಮುದಾಯ ಆರೋಗ್ಯ ಕೇಂದ್ರ, ಮುಲ್ಕಿ, ದಕ್ಷಿಣ ಕನ್ನಡ 


ಜಿಲ್ಲೆ ಇವರ ಅನಧಿಕೃತ ಗೈರುಹಾಜರಿಗೆ ಸಂಬಂಧಿಸಿದಂತೆ ಇವರನ್ನು ಸರ್ಕಾರಿ ಸೇವೆಯಿಂದ ವಜಾ ಮಾಡುವ 
ದಂಡನೆ ವಿಧಿಸುವ ಬಗ್ಗೆ. 


೭೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ಭಾಗ೧ 





ಓದಲಾಗಿದೆ : ಆಯುಕ್ತರು, ಆಕುಕ ಸೇವೆಗಳು, ಬೆ೦ಗಳೂರು ಇವರ ಪ್ರಸ್ತಾವನೆ ಸಂಖ್ಯೆ ಡಿಪಿಜಿ/ಮೈವಿ/ದಕ/34/2009-10, 
ದಿನಾಂಕ : 12-03-2012. 

ಪ್ರಸ್ತಾವನೆ : 

ಮೇಲೆ ಓದಲಾದ ಪ್ರಸ್ತಾವನೆಯಲ್ಲಿ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರು 
ಡಾ। ರಾಜಲಕ್ಷ್ಮಿನಾಯರ್‌, ದಂತ ಆರೋಗ್ಯ ಅಧಿಕಾರಿ, ಸಮುದಾಯ ಆರೋಗ್ಯ ಕೇಂದ್ರ ಮುಲ್ಕಿ, ದಕ್ಷಿಣ ಕನ್ನಡ ಜಿಲ್ಲೆ ಇವರು ದಿನಾಂಕ 
14-09-2007 ರಿಂದ ಇಲ್ಲಿಯವರೆಗೆ ಕರ್ತವ್ಯಕ್ಕೆ ಗೈರುಹಾಜರಾಗಿದ್ದು. ಈ ಬಗ್ಗೆ ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು, ವಿಚಾರಣಾ ವರದಿಯಲ್ಲಿ ಸದರಿ 
ವೈದ್ಯರು ತಮ್ಮ ಮೇಲಿನ ಆಪಾದನೆಯನ್ನು ಒಪ್ಪಿಕೊಂಡಿರುವುದಾಗಿ ತಿಳಿಸಿ ಅನಧಿಕೃತ ಗೈರುಹಾಜರಿಯ ಆಪಾದನೆ ಸಾಬೀತಾಗಿರುವುದಾಗಿ ವರದಿಯನ್ನು 
ನೀಡಿದ್ದು, ಸದರಿಯವರ ವಿರುದ್ದದ ಅನಧಿಕೃತ ಗೈರುಹಾಜರಿ ಆರೋಪವು ಸಾಬೀತಾಗಿರುವುದರಿಂದ ಸದರಿಯವರನ್ನು ಸರ್ಕಾರಿ ಸೇವೆಯಿಂದ ವಜಾ 
ಮಾಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 


ಸರ್ಕಾರವು ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ್ದು. 
ಡಾ॥ ರಾಜಲಕ್ಷ್ಮಿನಾಯರ್‌, ದಂತ ಆರೋಗ್ಯ ಅಧಿಕಾರಿ, ಸಮುದಾಯ ಆರೋಗ್ಯ ಕೇಂದ ಮುಲ್ಕಿ, ದಕ್ಷಿಣ ಕನ್ನಡ ಜಿಲ್ಲೆ. ಇವರ ಅನಧಿಕೃತ ಗೈರು ಹಾಜರಿ 
ಆರೋಪವು ಸಾಬೀತಾಗಿರುವುದಾಗಿರುವುದರಿಂದ ಸದರಿಯವರಿಗೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ದಂಡನೆಯನ್ನು ವಿಧಿಸಲು ತೀರ್ಮಾನಿಸಿದೆ. 
ಆದ್ದರಿಂದ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 103 ಎಂಎಸ್‌ಎ 2012, ಬೆಂಗಳೂರು, ದಿನಾಂಕ : 21-06-2013. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಡಾ| ರಾಜಲಕ್ಷ್ಮಿನಾಯರ್‌, ದಂತ ಆರೋಗ್ಯ ಅಧಿಕಾರಿ, ಸಮುದಾಯ 
ಆರೋಗ್ಯ ಕೇಂದ್ರ, ಮುಲ್ಕಿ, ದಕ್ಷಿಣ ಕನ್ನಡ ಜಿಲ್ಲೆ ಇವರನ್ನು ಅನಧಿಕೃತ ಗೈರು ಹಾಜರಿ ಆರೋಪಕ್ಕಾಗಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 8()ರ ಅಡಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 
ವಜಾಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 750 ಶಕುಂತಲಾ ಎಸ್‌. ಚೌಗಲಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಒಳಾಡಳಿತ ಸಚಿವಾಲಯ 


ವಿಷಯ: ಶ್ರೀ ಎಂ.ಪಿ. ಗಂಗಾಧರಪ್ಪ, ಮಾಜಿ ಸಿಹೆಜ್‌ಸಿ-658, ಶ್ರೀ ಎಂ.ಎಸ್‌. ಮೋಹನ್‌ ಸಿಂಗ್‌, ಮಾಜಿ ಸಿಪಿಸಿ-1022, 
ಶ್ರೀ ಹೆಚ್‌.ಆರ್‌. ಮಂಜಪ್ಪ, ಮಾಜಿ ಸಿಹೆಜ್‌ಸಿ-456, ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಇವರ ಆದೇಶ ಸಂಖ್ಯೆ: 
ಡಿಇ-37/8-89 (ಓ.ಬಿ. ಸಂಖ್ಯೆ: 330/2010-11) ದಿನಾಂಕ 21.12.2010 


2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಪೂರ್ವ ವಲಯ, ದಾವಣಗೆರೆ ಇವರ 
ಆದೇಶ ಸಂಖ್ಯೆ: 50/ಅಪೀಲು/ಸಿಬ್ಬಂದಿ-2/2011-12 (ಓ.ಬಿ.ಸಂಖ್ಯೆ: 128/2012-13) ದಿನಾ೦ಕ 
21.11.2012 


3)  ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 04.02.2013 


4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು(1)09/2010-11 ದಿನಾಂಕ: 27.04.2013, 25.05.2013, 08.10.2013 
ಪ್ರಸ್ತಾವನೆ: 
ಶ್ರೀ ಎಂ.ಪಿ. ಗಂಗಾಧರಪ್ಪ, ಮಾಜಿ ಸಿಹೆಚ್‌ಸಿ-658, ಶ್ರೀ ಎಂ.ಎಸ್‌. ಮೋಹನ್‌ ಸಿಂಗ್‌, ಮಾಜಿ ಸಿಪಿಸಿ-1022, ಶ್ರೀ ಹೆಚ್‌.ಆರ್‌. ಮಂಜಪ್ಪ 
ಮಾಜಿ ಸಿಹೆಚ್‌ಸಿ-456, ಇವರುಗಳು (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಈ ಹಿಂದೆ ಶಿವಮೊಗ್ಗ ಜಿಲ್ಲೆಯ ದೊಡ್ಡಪೇಟೆ ಪೊಲೀಸ್‌ 
ಠಾಣೆಯ ಗುನ್ನೆ ಸಂಖ್ಯೆ 14/88 ಕಲಂ 341, 302, 324 ಸಹಿತ 34 ಐ.ಪಿ.ಸಿ. ಪ್ರಕರಣದಲ್ಲಿ ಭಾಗಿಯಾಗಿದ್ದು ಮಾನ್ಯ ಜಿಲ್ಲಾ ಹೆಚ್ಚುವರಿ ಸತ್ರ ನ್ಯಾಯಾಲಯದ 
ಎಸ್‌.ಸಿ. ನಂ. 14/1988ರಲ್ಲಿ ವಿಚಾರಣೆ ನಡೆಸಿ ದಿನಾ೦ಕ 28.07.1995ರ ತೀರ್ಪಿನಲ್ಲಿ ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. 


ನಂತರ ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯವು ಕ್ರಿಮಿನಲ್‌ ಅಪೀಲು ಸಂಖ್ಯೆ: 455/1995ರಲ್ಲಿ ದಿನಾಂಕ 13.06.2002ರ ತೀರ್ಪಿನಲ್ಲಿ 
ಆರೋಪಿಗಳಿಗೆ 01 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ ರೂ.5,000/-ಗಳ ದಂಡ ಪಾವತಿಸುವಂತೆ ಆದೇಶಿಸಿದೆ. ಈ ಆದೇಶದ ಎರುದ್ಧ ಘನ 
ಸರ್ವೋಚ್ಛ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ಎಸ್‌.ಎಲ್‌.ಪಿ. ಕ್ರಿಮಿನಲ್‌ ಅಪೀಲು ಸಂ. 382/2003 ದಿನಾಂಕ 03.12.209ರ ತೀರ್ಪಿನಲ್ಲಿ ಕರ್ನಾಟಕ ಉಚ್ಛ 
ನ್ಯಾಯಾಲಯದ ಶಿಕ್ಷೆಯ ಆದೇಶವನ್ನು ಸ್ಥಿರೀಕರಿಸಿರುವುದರಿಂದ ಹಾಗೂ ಇವರಿಗೆ ಯಾವುದೇ ಮೇಲ್ಮನವಿ ಸಲ್ಲಿಸಲು ಅವಕಾಶವಿಲ್ಲದೇ ಇರುವುದರಿಂದ, 
ಇವರು ಇಲಾಖೆಯಲ್ಲಿ ಮುಂದುವರಿಯಲು ಅನರ್ಹರಾಗಿರುವುದರಿಂದ ಸರ್ಕಾರಿ ಸುತ್ತೋಲೆ ಸಂಖ್ಯೆ: ಸಿಆಸುಇ 8 ಸೇಇವಿ 1995 ದಿನಾಂಕ 26.06.1996 
ಎಲ್ಲಾ ಇಲಾಖೆಯ ನೌಕರರಿಗೂ ಅನ್ವಯಿಸಲ್ಲಿರುವುದರಿಂದ, ಆ.ಪೊ.ಅ.ರವರುಗಳು ಮಂಡಿಸಿರುವ ವಾದದಲ್ಲಿ ಯಾವುದೇ ಹುರುಳಿರುವುದಿಲ್ಲವೆಂದು 
ಪರಿಗಣಿಸಿ, ಕಾರಣ ಕೇಳುವ ಸೂಚನಾ ಪತ್ರಕ್ಕೆ ಆ.ಪೊ.ಅ.ರವರುಗಳು ನೀಡಿದ ಲಿಖಿತ ಸಮಜಾಯಿಷಿಯನ್ನು ಒಪ್ಪದೆ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ 
ಅಧೀಕ್ಷಕರು, ಶಿವಮೊಗ್ಗ ಇವರು ದಿನಾಂಕ 21.12.2010ರ ಆದೇಶದಲ್ಲಿ ಕೆಳಕಂಡ ದಂಡನೆಯನ್ನು ವಿಧಿಸಿರುತ್ತಾರೆ. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ೭೬೫ 





1) ಶ್ರೀ ಎಂ.ಪಿ. ಗಂಗಾಧರಪ್ಪ ಸಿಹೆಚ್‌ಸಿ 658 ಹಾಲಿ ಡಿ.ಎಸ್‌.ಬಿ., ಡಿ.ಪಿ.ಓ., ಶಿವಮೊಗ್ಗರವರನ್ನು ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು 
ಹಾಜರಾದ ದಿನಾಂಕ: 19.05.2010 ರಿಂದ ಪೂರ್ವಾನ್ವಯದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾಗೊಳಿಸಿದೆ ಹಾಗೂ 
ಅಮಾನತ್ತಿನ ಅವಧಿ ದಿನಾಂಕ: 14.0188 ರಿಂದ 08-04.88 ರವರೆಗಿನ ಅವಧಿಯನ್ನು ಅಮಾನೆತ್ತೆಂದು ಪರಿಗಣಿಸಿ ಈಗಾಗಲೇ 
ಪಡೆದ ಜೀವನಾಧಾರ ಭತ್ಯಗೆ ಮಿತಿಗೊಳಿಸಿದೆ. 

2) ಶ್ರೀ ಎಂ.ಎಸ್‌. ಮೋಹನ್‌ ಸಿಂಗ್‌ ಸಿಪಿಸಿ 1022, ಹಾಲಿ ಭದ್ರಾವತಿ ಹಳೇನಗರ ಠಾಣೆ ರವರನ್ನು ಕರ್ತವ್ಯಕ್ಕೆ ಅವಧಿಕೃತವಾಗಿ ಗೈರು 
ಹಾಜರಾದ ದಿ:21.05.2010 ರಿಂದ ಪೂರ್ವಾನ್ವಯದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾಗೊಳಿಸಿದೆ ಹಾಗೂ 
ಅಮಾನತ್ತಿನ ಅವಧಿಯಾದ ದಿನಾಂಕ: 13.01.88 ರಿಂದ 21.04.88, 05.05.88 ರಿಂದ 19.01.93, ಮತ್ತು 01.08.95 ರಿಂದ 
18.01.96ರವರೆಗಿನ ಅವಧಿಯನ್ನು ಅಮಾನೆತ್ತೆಂದು ಪರಿಗಣಿಸಿ ಈಗಾಗಲೇ ಪಡೆದ ಜೀವನಾಧಾರ ಭತ್ಯಗೆ ಮಿತಿಗೊಳಿಸಿದೆ. 

3) ಶ್ರೀ ಹೆಚ್‌.ಆರ್‌. ಮಂಜಪ್ಪ ಸಿ.ಹೆಚ್‌.ಸಿ.-456., ಹಾಲಿ ಹೊಳೆಹೊನ್ನೂರು ಪೊಲೀಸ್‌ ಠಾಣೆರವರನ್ನು ಕರ್ತವ್ಯಕ್ಕೆ ಅನಧಿಕೃತವಾಗಿ 
ಗೈರು ಹಾಜರಾದ ದಿನಾಂಕ: 21.05.2010 ರಿಂದ ಪೂರ್ವಾನ್ವಯದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾಗೊಳಿಸಿದೆ 
ಹಾಗೂ ಅಮಾನತ್ತಿನ ಅವಧಿ ದಿನಾಂಕ: 13.01.88 ರಿಂದ 21.04.88, ದಿನಾ೦ಕ: 05.05.88 ರಿ೦ದ 19.01.93 ಮತ್ತು ದಿನಾಂಕ: 
01.08.95 ರಿಂದ 18.01.96 ರವರೆಗಿನ ಅವಧಿಯನ್ನು ಅಮಾನೆತ್ತೆಂದು ಪರಿಗಣಿಸಿ ಈಗಾಗಲೇ ಪಡೆದ ಜೀವನಾಧಾರ ಭತ್ಯಗೆ 
ಮಿತಿಗೊಳಿಸಿದೆ 


ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರುಗಳ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ 
ನಿರೀಕ್ಷಕರು, ಪೂರ್ವ ವಲಯ, ದಾವಣಗೆರೆ ಇವರು ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ: 21.11.2012ರ ಆದೇಶದಲ್ಲಿ 
ಮೇಲ್ಮನವಿಗಳನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರುಗಳು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ 
ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿಯಲ್ಲಿ ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಅಂಶಗಳು 
ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಕ್ರಿಮಿನಲ್‌ ಪ್ರಕರಣದಲ್ಲಿ ಭಾಗಿಯಾಗಿ ನ್ಯಾಯಾಲಯದಿಂದ 
ಶಿಕ್ಷೆಗೊಳಗಾಗಿರುವುದರಿಂದ ಶಿಸ್ತು ಪ್ರಾಧಿಕಾರ ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ 
ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಒಇ 18 ಹೊಸಿಅ 2013 ಬೆಂಗಳೂರು, ದಿನಾಂಕ: 21.12.2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ.ಪಿ. ಗಂಗಾಧರಪ್ಪ ಮಾಜಿ ಸಿಹೆಚ್‌ಸಿ-658, ಶ್ರೀ ಎಂ.ಎಸ್‌. ಮೋಹನ್‌ ಸಿಂಗ್‌, ಮಾಜಿ ಸಿಪಿಸಿ-1022, 


ಶ್ರೀ ಹೆಚ್‌.ಆರ್‌. ಮಂಜಪ್ಪ, ಮಾಜಿ ಸಿಹೆಚ್‌ಸಿ-456 ಇವರುಗಳು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿಗಳನ್ನು ತಿರಸ್ಕರಿಸಲಾಗಿದೆ. 


೨ ಸದಿಶ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
೧೯.382 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50 -30 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 


ವಿಷಯ: ಶ್ರೀ ಕೆ. ನಂಜುಂಡಸ್ವಾಮಿ, ಪಿಸಿ-541, ಅಬಕಾರಿ ಮತ್ತು ಲಾಟರಿ ನಿಷೇಧ ದಳ, ಮಂಡ್ಯ ಜಿಲ್ಲೆ ಇವರ 
ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ಮಂಡ್ಯ ಜಿಲ್ಲೆ ಇವರ ಆದೇಶ ಸಂಖ್ಯೆ: 


ಸಿಬ್ಬಂದಿ(2)ಡಿಇ/14/2011-12 (ಓ.ಬಿ. ಸಂಖ್ಯೆ: 53/3-14) ದಿನಾಂಕ 05.06.2013 

2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು ಇವರ 
ಆದೇಶ ಸಂಖ್ಯೆ ಅಪೀಲು/04/2013-14 (ಒಬಿ ಸಂಖ್ಯೆ: 29/2013-14) ದಿನಾಂಕ 22.08.2013 

3) . ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 20.09.2013 


4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು(2)55/2013-14 ದಿನಾಂಕ 28.11.2013 
ಪ್ರಸ್ತಾವನೆ: 
ಶ್ರೀ ಕೆ. ನಂಜುಂಡಸ್ವಾಮಿ, ಪಿಸಿ-541, ಅಬಕಾರಿ ಮತ್ತು ಲಾಟರಿ ನಿಷೇಧ ದಳ, ಮಂಡ್ಯ ಜಿಲ್ಲೆ (ಇನ್ನು ಮುಂದೆ ಅರ್ಜಿದಾರರೆಂದು 
ಕರೆಯಲ್ಲಡುವ) ಇವರು ಈ ಹಿಂದೆ ಮಂಡ್ಯ ಗ್ರಾಮಾಂತರ ಪೊಲೀಸ್‌ ಠಾಣೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಕರ್ತವ್ಯದಲ್ಲಿ ಅತೀವ ಉದಾಸೀನತೆ ಮತ್ತು 


ಉದ್ದಟತನ ಪ್ರದರ್ಶಿಸಿದ ಕಾರಣ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6ರಡಿ ಈ ಕೆಳಕಂಡಂತೆ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


೭೬೬ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಮೇ ೨೨, ೨೦೧೪ ಭಾಗ ೧ 





“ಶ್ರೀ ಕೆ. ನಂಜುಡಸ್ವಾಮಿ, ಪಿಸಿ-541, (ಹಾಲಿ ಅಮಾನತ್ತು ಮಂಡ್ಯ ಗ್ರಾಮಾಂತರ ಪೊಲೀಸ್‌ ಠಾಣೆ ಕರ್ತವ್ಯ 
ನಿರ್ವಹಿಸುತ್ತಿದ್ದು, ದಿನಾ೦ಕ:10.07.2011 ರಂದು ಸಂಜೆ 7-55 ಗಂಟೆ ಸಮಯದಲ್ಲಿ ನೀವು ಎಎಸ್‌ಐರವರ ಜೊತೆ ಕರ್ತವ್ಯಕ್ಕೆ 
ಹೋಗದಿದ್ದ ವಿಚಾರದಲ್ಲಿ ಸಿಪಿಐ. ಮಂಡ್ಯ ಗ್ರಾಮಾಂತರವರು ನೀವು ಕರ್ತವ್ಯಕ್ಕೆ ಹೋಗದಿದ್ದ ಬಗ್ಗೆ ಕೇಳಿದಾಗ ನೀನು 
ಮಾಡನಾಡಬೇಡ ಏನು ಕೇಳ ಬೇಡ, ನೀನು ಕೇಳುವುದಕ್ಕೆ ಯಾರು? ಸಬ್‌ ಇನ್ಸ್‌ಪೆಕ್ಟರ್‌ ರವರು ಹೇಳಿದರೆ ಮಾತ್ರ 
ಹೋಗುವುದೆಂದು ಸಿಪಿಐ, ಮಂಡ್ಯ ಗ್ರಾಮಾಂತರ ಜೊತೆ ಏರು ಧ್ವನಿಯಲ್ಲಿ ಮಾತನಾಡಿ ಎಎಸ್‌ಐ ರವರು ಸಹ ತಮ್ಮ ಜೊತೆಯಲ್ಲಿ 
ಕರ್ತವ್ಯಕ್ಕೆ ಬರುವಂತೆ ತಿಳಿಸಿದರೂ ಸಹ ಕರ್ತವ್ಯಕ್ಕೆ ಹೋಗದೆ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ, ಉದಾಸೀನತೆ ಮತ್ತು 
ಉದ್ದಟತನದಿಂದ ವರ್ತಿಸಿರುತ್ತೀರಿ ಎಂದು ನಿಮ್ಮ ಮೇಲೆ ಆರೋಪವಿರುತ್ತದೆ.” 


ಮೇಲಿನ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ ಆಧಾರದ 
ಮೇಲೆ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ಮಂಡ್ಯ ಜಿಲ್ಲೆ ಇವರು ಮೇಲೆ ಕ್ರಮ ಸಂಖ್ಯೆ (1ರಲ್ಲಿ ಓದಲಾದ ದಿನಾಂಕ 05.06.2013ರ 
ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು 06 ತಿಂಗಳ ಕಾಲ ನಂತರದ ವಾರ್ಷಿಕ ವೇತನ ಬಡ್ತಿಯ ಮೇಲೆ ಪರಿಣಾಮ 
ಬೀರದಂತೆ ಮುಂದೂಡಿ, ದಿನಾಂಕ 12.07.2011ರ೦ದ 21.09.2011ರವರೆಗೆ 72 ದಿವಸಗಳು ಅಮಾನತ್ತಿನಲ್ಲಿ ಇದ್ದ ಅವಧಿಯನ್ನು ಅಮಾನತ್ತೆಂದು 
ಪರಿಗಣಿಸಲಾದ ದಂಡನೆಯನ್ನು ವಿಧಿಸಿರುತ್ತಾರೆ. 


ಈ ಆದೇಶದ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, 
ಮೈಸೂರು ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ 22.08.2013ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಲಾಗಿದೆ. 


ಈ ಎರಡೂ ಆದೇಶಗಳ ವಿರುದ್ಧ ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ ವಾದಾಂಶಗಳನ್ನು 
ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿಯಲ್ಲಿ ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ 
ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ಥಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಮೇಲಾಧಿಕಾರಿಗಳ ಮಾತುಗಳನ್ನು ಧಿಕ್ಕರಿಸಿರುವುದು 
ಸಾಬೀತಾಗಿರುತ್ತದೆ. ಈ ಹಿನ್ನಲೆಯಲ್ಲಿ ಶಿಸ್ತು ಪ್ರಾಧಿಕಾರವು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ 
ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಒಳ 138 ಹೊಸಿಅ 2013 ಬೆ೦ಗಳೂರು, ದಿನಾಂಕ: 04.02.2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಕೆ. ನಂಜುಂಡಸ್ವಾಮಿ. ಪಿಸಿ-541, ಅಬಕಾರಿ ಮತ್ತು ಲಾಟರಿ ನಿಷೇಧ ದಳ, ಮಂಡ್ಯ ಜಿಲ್ಲೆ ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 


೧೯.384 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50-30 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 


ವಿಷಯ: ಶ್ರೀ ಎಸ್‌.ಬಿ. ನಂದ್ಯಾಳ, ಸಿಹೆಚ್‌ಸಿ-940, ಅಬಕಾರಿ ಮತ್ತು ಲಾಟರಿ ನಿಷೇಧ ದಳ, ಬಾಗಲಕೋಟ ಜಿಲ್ಲೆ, ಇವರ 
ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಉತ್ತರ ವಲಯ, ಬೆಳಗಾವಿ ಇವರ ಆದೇಶ ಸಂಖ್ಯೆ: 
ಡಿಇ/84/ಉವ/2010 ದಿನಾಂಕ 02.12.2010 


2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರ 
ಆದೇಶ ಸಂಖ್ಯೆ ಅಪೀಲು(4)/714/2010-11 (ಓ.ಬಿ.ಸಂಖ್ಯೆ: 30/2011-12) ದಿನಾಂಕ 14.12.2011 


3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 16.01.2013 


4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು(2)76/2012-13 ದಿನಾ೦ಕ 28.03.2013 


5) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 86 ಸಿಎನ್‌ಎಸ್‌ 2013 ದಿನಾಂಕ: 16.12.2013 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ೭೬೭ 





ಪ್ರಸ್ತಾವನೆ: 

ಶ್ರೀ ಎಸ್‌.ಬಿ. ನಂದ್ಯಾಳ, ಸಿಹೆಚ್‌ಸಿ-940, ಅಬಕಾರಿ ಮತ್ತು ಲಾಟರಿ ನಿಷೇಧ ದಳ, ಬಾಗಲಕೋಟ ಜಿಲ್ಲೆ, ಇವರು (ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಈ ಹಿಂದೆ ಕಲಾದಗಿ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿ 
ಕರ್ತವ್ಯದಲ್ಲಿ ನಿರ್ಲಕ್ಷ್ಯತನ ಹಾಗೂ ಬೇಜವಾಬ್ದಾರಿತನ ತೋರಿದ ಕಾರಣದ ಮೇಲೆ ಇವರ ಎರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) 
ನಿಯಮಗಳು 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಡಿಸಲಾಗಿದೆ 


ದೋಷಾರೋಪಣೆ:- 


“ಅ.ಪೊ.ಅ ಸಿಎಚ್‌ಸಿ ಬ.ನಂ. 940 ಎಸ್‌.ಬಿ. ನಂದ್ಯಾಳ ನಿಮಗೆ ದಿನಾಂಕ: 9.7.2008 ರಂದು 1400 ಘಂಟೆಗೆ ಕಲಾದಗಿ 
ಪೊಲೀಸ್‌ ಠಾಣೆಯ ಹಿಂದಿನ ಎಸ್‌ಎಚ್‌ಓ ರವರು ನಿಮಗೆ ಠಾಣೆ ಚಾರ್ಜ ವಹಿಸಿಕೊಳ್ಳಲು ಠಾಣಾ ಡೈರಿಯನ್ನು ನೀವು ವಶಕ್ಕೆ 
ಒಪ್ಪಿಸಿರುತ್ತಾರೆ ಸದರಿ ಎಸ್‌ಹೆಚ್‌ಓ ರವರು ಜಾರ್ಜ ನೀಡಿದ ನಂತರ ಠಾಣಾ ದಿನಚರಿಯಲ್ಲಿ ಈ ಬಗ್ಗೆ ನಮೂದಿಸಿದೇ ಮಧ್ಯಪಾನ 
ಮಾಡಿ ಸಮವಸ್ತದ ಮೇಲೆ ಠಾಣೆಯಲ್ಲಿ ಕುಳಿತಿರುವಾಗ ಸಂಜೆ 1700 ರಿಂದ 1800 ಘಂಟೆಗೆ ಸುಮಾರಿಗೆ ಅಪಾದಿತ ಪಿಎಸ್‌ಐ 
ರವರು ನಿಮ್ಮನ್ನು. ಠಾಣಾ ಡೈರಿ ಬರೆದಿರುವ ಬಗ್ಗೆ ಹಾಗೂ ಮಧ್ಯಪಾನ ಮಾಡಿದ ಬಗ್ಗೆ ವಿಚಾರಿಸಲಾಗಿ ನೀವು ಮೇಲಾಧಿಕಾರಿಗಳಿಗೆ 
ಸರಿಯಾಗಿ ಉತ್ತರಿಸದೇ ವಾಗ್ವಾದಕ್ಕಿಳಿದು ಕೈ ಕೈ ಮಿಲಾಯಿಸಿ ಬಡೆದಾಡಿರುತ್ತೀರಿ. ನಂತರ ಸದರಿ ಘಟನೆಯ ಬಗ್ಗೆ 
ಮೇಲಾಧಿಕಾರಿಗಳಿಗೆ ಲಿಖಿತವಾಗಿ ಅಥವಾ ಮೌಖಿಕವಾಗಿ ದೂರು ನೀಡದೇ ನೇರವಾಗಿ ಜಿಲ್ಲಾ ಆಸ್ಪತ್ರೆ ಬಾಗಲಕೋಟದಲ್ಲಿ ದಾಖಲಾಗಿ 
ಮೇಲಾಧಿಕಾರಿಗಳ ಅನುಮತಿಯಿಲ್ಲದೇ ಪತ್ರಿಕಾ ಹಾಗೂ ದೂರದರ್ಶನ ಮಾಧ್ಯಮದಲ್ಲಿ ಹೇಳಿಕೆ/ಸ೦ದರ್ಶನ ನೀಡಿರುತ್ತೀರಿ. ಅಲ್ಲದೇ 
ದಿನಾಂಕ: 10.7.2008 ರಿಂದ ನೀವು ನಿಮ್ಮ ಜವಾಬ್ದಾರಿಯುತ ಕರ್ತವ್ಯಕ್ಕೆ ಅನಧೀಕೃತವಾಗಿ ಗೈರು ಹಾಜರ ಉಳಿದ ನಿಮ್ಮ 
ಕರ್ತವ್ಯದಲ್ಲಿ ಘೋರ ಬೇಜವಾಬ್ದಾರಿತನ ಮತ್ತು ನಿಷ್ಕಾಳಜಿತನ ಪ್ರದರ್ಶಿಸಿರುವಿರಿ” 


ಮೇಲ್ಕಂಡ ಆರೋಪದ ಮೇಲೆ ನಡೆಸಲಾದ ಇಲಾಖಾ ವಿಚಾರಣೆಯಲ್ಲಿ ಇವರ ವಿರುದ್ದದ ಆರೋಪವು ಭಾಗಶಃ ಸಾಬೀತಾಗಿದೆಯೆಂದು 
ವಿಚಾರಣಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದು ಅದರನ್ವಯ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ 
ನಿರೀಕ್ಷಕರು, ಉತ್ತರ ವಲಯ, ಬೆಳಗಾವಿ ಇವರು ಮೇಲೆ ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ 02.12.2010ರ ಆದೇಶದಲ್ಲಿ ಆರೋಪಿತರ ವೇತನವನ್ನು 
ಸಿ.ಹೆಚ್‌.ಸಿ. ಹುದ್ದೆಯ ಕನಿಷ್ಠ ವೇತನ ಹಂತಕ್ಕೆ ಇಳಿಸಿ ವೇತನ ಬಡ್ತಿಗಳನ್ನು ಹೊಸದಾಗಿ ಗಳಿಸುವ ದಂಡನೆಯನ್ನು ವಿಧಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ 
ನಿರೀಕ್ಷಕರು, ಬೆ೦ಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾ೦ಕ 14.12.2011ರ ಆದೇಶದಲ್ಲಿ ತಿರಸ್ಕರಿಸಲಾಗಿದೆ. 

ಆರೋಪಿತ ನೌಕರರು ಈ ಎರಡೂ ಆದೇಶದ ಎರುದ್ಧ ಸರ್ಕಾರಕ್ಕೆ ಪರಿಷ್ಠರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ 
ಮೇಲ್ಮನವಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಶಿಸ್ತು ಪ್ರಾಧಿಕಾರವು ವಿಧಿಸಿರುವ ದಂಡನೆಯು 
ಕೆ.ಸಿ.ಎಸ್‌.ಆರ್‌. ನಿಯಮ 59ಕ್ಕೆ ವ್ಯತಿರಿಕ್ತವಾಗಿರುವ ಹಿನ್ನಲೆಯಲ್ಲಿ ಪರಿಷ್ಕೃತ ದಂಡನೆಯನ್ನು ವಿಧಿಸುವ ಕುರಿತಂತೆ ಓದಲಾದ (5)ರ ಪತ್ರದಲ್ಲಿ ಕರ್ನಾಟಕ 
ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಳ 15 ಹೊಸಿಅ 2013 ಬೆಂಗಳೂರು, ದಿನಾಂಕ: 01.01.2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಸ್‌.ಬಿ. ನಂದ್ಯಾಳ, ಸಿಹೆಚ್‌ಸಿ-940, ಅಬಕಾರಿ ಮತ್ತು ಲಾಟರಿ ನಿಷೇಧ ದಳ, ಬಾಗಲಕೋಟ ಜಿಲ್ಲೆ, ಇವರಿಗೆ 


ಲ 


ವಿಧಿಸಿದ ದಂಡನೆಯನ್ನು ಈ ಕೆಳಕಂಡಂತೆ ಮಾರ್ಪಡಿಸಿ ಆದೇಶಿಸಿದೆ. 


(i) ಶ್ರೀ ಎಸ್‌.ಬಿ. ನಂದ್ಯಾಳ, ಸಿ.ಹೆಚ್‌.ಸಿ.-940, ಇವರ ವೇತನವನ್ನು ಸಿ.ಹೆಚ್‌.ಸಿ. ಹುದ್ದೆಯ ಕನಿಷ್ಠ ವೇತನಕ್ಕೆ ಒಂದು ವರ್ಷದ 
ಕಾಲ ಸಂಚಿತ ಪರಿಣಾಮ ಬೀರುವಂತೆ (With cummulative effect) ಇಳಿಸಿದೆ. 


(i) ಈ ದಂಡನೆಯು ಶಿಸ್ತು ಪ್ರಾಧಿಕಾರಿಗಳ ದಂಡನೆ ಆದೇಶ ದಿನಾಂಕ: 02-12-10 ರಿಂದಲೇ ಜಾರಿಗೆ ಬರುತ್ತದೆ. 


(1) ಈ ದಂಡನೆಯ ಅವಧಿಯಲ್ಲಿ ಶ್ರೀಯುತರು ಯಾವುದೇ ವಾರ್ಷಿಕ ವೇತನ ಬಡ್ತಿಗಳಿಗೆ ಅಥವಾ ಪದೋನ್ನತಿಗೆ 
ಅರ್ಹರಿರುವುದಿಲ್ಲ. 


1) ದಂಡನೆಯ ಅವಧಿಯಾದ ಒಂದು ವರ್ಷ ಮುಗಿದ ನಂತರ ಇವರು ದಂಡನಾದೇಶದ ಹಿಂದಿನ ದಿನ ಯಾವ ವೇತನವನ್ನು 
ಪಡೆಯುತ್ತಿದ್ದರೋ, ಅದೇ ವೇತನ ಶ್ರೇಣಿಯ ಅದೇ ವೇತನ ಹಂತಕ್ಕೆ ಇವರ ವೇತನವನ್ನು ಮರು ನಿಗದಿಗೊಳಿಸತಕ್ಕದ್ದು ಮತ್ತು 
ಹೊಸದಾಗಿ ವಾರ್ಷಿಕ ವೇತನ ಬಡ್ತಿಯನ್ನು ನೀಡತಕ್ಕದ್ದು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
೧೯.383 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50 -30 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


೭೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ಭಾಗ ೧ 














ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ವೀರಪ್ಪ ಸಿಪಿಸಿ-196, ಕೊಪ್ಪ ಪೊಲೀಸ್‌ ಠಾಣೆ ಹಾಲಿ ಮಂಡ್ಯ ಪಶ್ಚಿಮ ಪೊಲೀಸ್‌ ಠಾಣೆ, ಮಂಡ್ಯ ಜಿಲ್ಲೆ 
ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ಮಂಡ್ಯ ಜಿಲ್ಲೆ ಇವರ ಆದೇಶ ಸಂಖ್ಯೆ: 
ಸಿಬ್ಬಂದಿ(2)ಡಿಇ/05/2012-13 (ಓ.ಬಿ. ಸಂಖ್ಯೆ: 198/12-13) ದಿನಾಂಕ 10.10.2012 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು ಇವರ 
ಆದೇಶ ಸಂಖ್ಯೆ ಅಪೀಲು/38/2012-13 (ಒಬಿ ಸಂಖ್ಯೆ 52/2012-13) ದಿನಾಂಕ 21.03.2013 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 23.09.2013 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು(2)56/2013-14 ದಿನಾಂಕ 28.11.2013 
ಪ್ರಸ್ತಾವನೆ: 
ಶ್ರೀ ವೀರಪ್ಪ, ಸಿಪಿಸಿ-196, ಮಂಡ್ಯ ಪಶ್ಚಿಮ ಪೊಲೀಸ್‌ ಠಾಣೆ, ಮಂಡ್ಯ ಜಿಲ್ಲೆ (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು ಈ 
ಹಿಂದೆ ಕೊಪ್ಪ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಕರ್ತವ್ಯದಲ್ಲಿ ಅಶಿಸ್ತು, ದುರ್ನಡತೆ ಪ್ರದರ್ಶಿಸಿದ ಕಾರಣ ಇವರ ವಿರುದ್ಧ ಕರ್ನಾಟಕ 
ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ:- 


“ಶ್ರೀ ವೀರಪ್ಪ, ಸಿಪಿಸಿ-196, ಮಂಡ್ಯ ಪಶ್ಚಿಮ ಪೊಲೀಸ್‌ ಠಾಣೆ ಆದ ನೀವು ಈ ಹಿಂದೆ ಕೊಪ್ಪ ಪೊಲೀಸ್‌ 
ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ದಿನಾಂಕ: 25.04.2012ರಂದು ಬೆಳಿಗ್ಗೆ 07-50 ಗಂಟೆ ಸಮಯದಲ್ಲಿ ಸಾದಾ ಉಡುಪಿನಲ್ಲಿ 
ಕೊಪ್ಪ ಪೊಲೀಸ್‌ ಠಾಣೆಗೆ ಹೋಗಿ ಠಾಣೆಯಲ್ಲಿ ಠಾಣಾಧಿಕಾರಿಗಳಾಗಿದ್ದ ಸಿಹೆಚ್‌ಸಿ-188 ಶ್ರೀ ಬಿ.ಎನ್‌. ಕೃಷ್ಣಪ್ಪರವರಿಗೆ ಕಂಪ್ಯೂಟರ್‌ 
ಪರೀಕ್ಷೆಗೆ ಹೋಗಬೇಕು ಪಾಸ್‌ಪೋರ್ಟ್‌ ಕೊಡಿ ಎಂದು ಕೇಳಿ, ಸಿಹೆಚ್‌ಸಿ-188 ಕೃಷ್ಣಪ್ಪರವರು ಪಿ.ಎಸ್‌.ಐ ರವರಿಗೆ ಪೋನ್‌ 
ಮಾಡಿ ಕೇಳುತ್ತೇನೆಂದು ಹೇಳಿದಾಗ, ನೀವು “ಅವರನ್ನು ಏನು ಕೇಳುವುದು, ಸೂಳೆಮಗನೆ, ಬೋಳಿಮಗನೆ, ನನಗೆ ಟೈಂ ಆಗುತ್ತೆ 
ಬೇಗ ಕೊಡು *“ ಎಂದು ಸಿಹೆಚ್‌ಸಿ-188 ಕೃಷ್ಣಪ್ಪರವರ ಸಮವಸ್ತ್ರವನ್ನು ಹಿಡಿದು ಎಡಕಪಾಲಕ್ಕೆ ಹೊಡೆದು ಅಸಭ್ಯವಾಗಿ 
ವರ್ತಿಸಿರುತ್ತೀರಿ. ನೀವು ಒಬ್ಬ ಜವಬ್ದಾರಿಯುತ ಪೊಲೀಸ್‌ ಸಿಬ್ಬಂದಿಯಾಗಿದ್ದು, ಮೇಲ್ಪಟ್ಟ ಅಧಿಕಾರಿಯವರ ಜೊತೆ ಅವಿಧೇಯತೆ 
ಅಶಿಸ್ತಿನಿಂದ ವರ್ತಿಸಿ ದುರ್ನಡತೆಯನ್ನು ಪ್ರದರ್ಶಿಸಿರುತ್ತೀರಿ.” 

ಮೇಲಿನ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ಆ.ಪೊ.ಅ.ರವರು ಠಾಣಾಧಿಕಾರಿಯೊಂದಿಗೆ ಏರುದನಿಯಲ್ಲಿ ಮಾತನಾಡಿರುವುದು 
ಧೃಡಪಟ್ಟಿರುವುದೆಂದು ವಿಚಾರಣಾಧಿಕಾರಿಗಳು ಸಲ್ಲಿಸಿದ ವರದಿ ಆಧಾರದ ಮೇಲೆ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ಮಂಡ್ಯ ಜಿಲ್ಲೆ ಇವರು 
ಮೇಲೆ ಕ್ರಮ ಸಂಖ್ಯೆ (1ರಲ್ಲಿ ಓದಲಾದ ದಿನಾ೦ಕ 10.10.2012ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ 01 ವಾರ್ಷಿಕ ವೇತನ ಬಡ್ತಿಯನ್ನು ನಂತರದ 
ವಾರ್ಷಿಕ ವೇತನ ಬಡ್ತಿಯ ಮೇಲೆ ಪರಿಣಾಮ ಬೀರುವಂತೆ ಮುಂದೂಡಿ, ದಿನಾಂಕ 10.05.2012ರಿ೦ದ 12.07.2012ರವರೆಗೆ 64 ದಿನಗಳು ಅಮಾನತ್ತಿನಲ್ಲಿ 
ಇದ್ದ ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸಲಾದ ದಂಡನೆಯನ್ನು ವಿಧಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, 
ಮೈಸೂರು ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ 21.03.2013ರ ಆದೇಶದಲ್ಲಿ ಶಿಸ್ತು ಪ್ರಾಧಿಕಾರದ ಆದೇಶವನ್ನು ಮಾರ್ಪಡಿಸಿ 
ಇವರಿಗೆ “ಸೆನ್ನೂರ್‌” ದಂಡನೆ ವಿಧಿಸಿ, ಇವರ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸಿ ಆದೇಶಿಸಿರುತ್ತಾರೆ. 

ಮೇಲ್ಮನವಿ ಆದೇಶದ ಎರುದ್ಧ ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ ವಾದಾಂಶಗಳನ್ನು 
ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಠರಣ ಮೇಲ್ಮನವಿಯಲ್ಲಿ ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ 
ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಠಾಣಾಧಿಕಾರಿಯೊಡನೆ ಏರುದ್ದನಿಯಲ್ಲಿ ಮಾಡನಾಡಿರುವುದು 
ಸಾಬೀತಾಗಿದ್ದು, ಈಗಾಗಲೇ ಮೇಲ್ಮನವಿ ಪ್ರಾಧಿಕಾರವು ದಂಡನೆಯನ್ನು ಕಡಿಮೆಗೊಳಿಸಿ ವಾಗ್ದಂಡನೆ ವಿಧಿಸಿರುವ ಹಿನ್ನಲೆಯಲ್ಲಿ ಮೇಲ್ಮನವಿ ಪ್ರಾಧಿಕಾರವು 
ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಳ 137 ಹೊಸಿಅ 2013 ಬೆಂಗಳೂರು, ದಿನಾಂಕ: 03.02.2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ವೀರಪ್ಪ, ಸಿಪಿಸಿ-196, ಕೊಪ್ಪ ಪೊಲೀಸ್‌ ಠಾಣೆ ಹಾಲಿ ಮಂಡ್ಯ ಪಶ್ಚಿಮ ಪೊಲೀಸ್‌ ಠಾಣೆ, ಮಂಡ್ಯ ಜಿಲ್ಲೆ 
ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
P.R.385 ಸರ್ಕಾರದ ಅಧೀನ ಕಾರ್ಯದರ್ಶಿ, 


5೦ -30 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ೭೬೯ 





ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ಸುತ್ತೋಲೆ 
ಸಂ. ಕಸಂವಾ 27 ಕೆಓಎಲ್‌ 2013, ಬೆಂಗಳೂರು, ದಿನಾಂಕ : 20-03-2014. 


ಸರ್ಕಾರದ ಆಡಳಿತದ ಎಲ್ಲಾ ಹಂತಗಳಲ್ಲೂ ಕನ್ನಡ ಬಳಕೆ ಮಾಡುವಂತೆ ಮತ್ತು ಸರ್ಕಾರದ ಎಲ್ಲಾ ಇಲಾಖೆಗಳು ಅಂತರ್ಜಾಲದಲ್ಲಿ 
ಕನ್ನಡ ತಾಣಗಳನ್ನು ಹೊಂದಿರಬೇಕೆಂದು ಈಗಾಗಲೇ ಸುತ್ತೋಲೆಗಳನ್ನು ಹೊರಡಿಸಲಾಗಿದೆ. ಆದಾಗ್ಯೂ ಹಲವು ಸರ್ಕಾರಿ ಇಲಾಖೆಗಳು ಅಂತರ್ಜಾಲದಲ್ಲಿ 
ಕನ್ನಡ ವೆಬ್‌ಸೈಟ್‌ಗಳನ್ನು ಹೊಂದದೇ ಇರುವುದರಿಂದ ಹಾಗೂ ಹಲವು ಇಲಾಖೆಗಳ ವೆಬ್‌ಸೈಟ್‌ಗಳು ಆಂಗ್ಲ ಭಾಷೆಯಲ್ಲಿ ಇದ್ದು ಜನ ಸಾಮಾನ್ಯರಿಗೆ 
ಸರ್ಕಾರದ ಯೋಜನೆಗಳ ಬಗ್ಗೆ ಸರಿಯಾದ ಮಾಹಿತಿ ದೊರೆಯುವುದು ಸಾಧ್ಯವಾಗುತ್ತಿಲ್ಲವಾದ ಕಾರಣ ಎರಡು ತಿಂಗಳ ಅವಧಿಯೊಳಗೆ ಅಂತರ್ಜಾಲದಲ್ಲಿ 
ಆಂಗ್ಲ ಭಾಷೆಯಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಕನ್ನಡ ಭಾಷೆಯಲ್ಲಿ ಅನುವಾದಿಸಿ ಪ್ರಕಟಿಸುವಂತೆ ಮತ್ತು ಕನ್ನಡ ತಾಣಗಳನ್ನು ಕಡ್ಡಾಯವಾಗಿ ತೆರೆಯುವಂತೆ 
ಹಾಗೂ ಇನ್ನು ಮುಂದೆ ಅಂತರ್ಜಾಲದಲ್ಲಿ ಪ್ರಕಟಿಸುವ ಎಲ್ಲಾ ಮಾಹಿತಿಯನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಕಡ್ಡಾಯವಾಗಿ ಪ್ರಕಟಿಸಬೇಕೆಂದು 
ದಿನಾಂಕ : 01-07-2013ರ ಅ.ಸ. ಪತ್ರ : ಸಿಆಸುಇ 27 ಕೆಒಎಲ್‌ 2013 ರಲ್ಲಿ ಎಲ್ಲಾ ಇಲಾಖಾ ಮುಖ್ಯಸ್ಥರು/ಜಿಲ್ಲಾಧಿಕಾರಿಗಳು/ಜಿಲ್ಲಾ ಪಂಚಾಯತ್‌ 
ಮುಖ್ಯಕಾರ್ಯನಿರ್ವಹಣಾಧಿಕಾರಿಗಳು ಇವರುಗಳಿಗೆ ಸೂಚಿಸಲಾಗಿದೆ. ಆದ್ದರಿ೦ದ ಸರ್ಕಾರದ ಎಲ್ಲಾ ಇಲಾಖೆಗಳು ಈ ಬಗ್ಗೆ ಕೈಗೊ೦ಡಿರುವ ಕ್ರಮಗಳ 
ಅನುಪಾಲನಾ ವರದಿಯನ್ನು ಈ ಸುತ್ತೋಲೆ ಹೊರಡಿಸಿದ ಒಂದು ತಿ೦ಗಳ ಒಳಗಾಗಿ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ವಿಧಾನಸೌಧ, ಬೆ೦ಗಳೂರು 
ಇವರಿಗೆ ಕಡ್ಡಾಯವಾಗಿ ಒದಗಿಸುವಂತೆ ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 366 ಯು.ಬಿ. ಉಳವಿ 
SC-100 ಸರ್ಕಾರದ ಉಪ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 


ಕಂದಾಯ ಸಚಿವಾಲಯ 


ವಿಷಯ : ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಮೈಲಸ೦ದ್ರ ಗ್ರಾಮದ ಸ.ನಂ. 68 (ಹಳೆ ಸ.ನಂ. 26) ರಲ್ಲಿ 
ಈ ಹಿಂದೆ ಮಂಜೂರಾದ 2-00 ಎಕರೆ ಜಮೀನಿಗೆ ಬದಲಾಗಿ ಇದೇ ಗ್ರಾಮದ ಸ.ನಂ. 22 ರಲ್ಲಿನ 2-00 
ಎಕರೆ ಜಮೀನನ್ನು ಡಾ| ವಿಷ್ಣುವರ್ಧನ್‌ ಸ್ಮಾರಕ ನಿರ್ಮಾಣಕ್ಕಾಗಿ ಮಂಜೂರು ಮಾಡುವ ಬಗ್ಗೆ. 


ಓದಲಾಗಿದೆ: |] ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 329 ಎಲ್‌ಜಿಬಿ 2013, ದಿನಾಂಕ : 04-07-2013. 
2. ಜಿಲ್ಲಾಧಿಕಾರಿ, ಬೆಂಗಳೂರು ನಗರ ಜಿಲ್ಲೆ ಇವರ ಪತ್ರ ಸಂಖ್ಯೆ : ಎಲ್‌ಎನ್‌ಡಿ(ಎಸ್‌) ಸಿ.ಆರ್‌./231/2-13, 
ದಿನಾಂಕ : 21-12-2013. 

ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1 ರ ಸರಕಾರಿ ಆದೇಶದಲ್ಲಿ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಮೈಲಸಂದ್ರ ಗ್ರಾಮದ 
ಸ.ನಂ. 68 (ಹಳೆ ಸ.ನಂ. 26) ರಲ್ಲಿ 2-00 ಎಕರೆ ಜಮೀನನ್ನು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು, 1969ರನ್ವಯ ಕನ್ನಡದ ಮೇರು ನಟ 
ಡಾ| ವಿಷ್ಣುವರ್ಧನ್‌ ಸ್ಮಾರಕ ನಿರ್ಮಾಣಕ್ಕಾಗಿ ಉಚಿತವಾಗಿ ಮ೦ಜೂರು ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಜಿಲ್ಲಾಧಿಕಾರಿಗಳ ಪತ್ರದಲ್ಲಿ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಮೈಲಸಂದ್ರ ಗ್ರಾಮದ 
ಸ.ನಂ. 68 (ಹಳೆ ಸ.ನಂ. 26) ರಲ್ಲಿನ ಜಮೀನಿಗೆ ಸಂಬಂಧಿಸಿದಂತೆ ಕೆಎಟಿ ನ್ಯಾಯಾಲಯವು ಅಪೀಲ್‌ ಅರ್ಜಿ ಸಂಖ್ಯೆ : 619/2013 ರಲ್ಲಿ ತಡೆಯಾಜ್ಞೆ 
ನೀಡಿರುವುದರಿಂದ ಸದರಿ ಜಮೀನಿಗೆ ಬದಲಾಗಿ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಮೈಲಸಂದ್ರ ಗ್ರಾಮದ ಸ.ನಂ. 22 ರಲ್ಲಿನ 
2-00 ಎಕರೆ ಜಮೀನನ್ನು ಡಾ| ವಿಷ್ಣುವರ್ಧನ ಸ್ಮಾರಕ ನಿರ್ಮಾಣಕ್ಕಾಗಿ ಮಂಜೂರು ಮಾಡುವ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 29 ಎಲ್‌ಜಿಬಿ 2014, ಬೆಂಗಳೂರು, ದಿನಾಂಕ : 04-03-2014. 


ಸರ್ಕಾರಿ ಆದೇಶ ಸಂಖ್ಯೆ : ಆರ್‌ಡಿ 329 ಎಲ್‌ಜಿಬಿ 2013, ದಿನಾಂಕ : 04-07-2013ರಲ್ಲಿ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ 
ಹೋಬಳಿ, ಮೈಲಸಂದ್ರ ಗ್ರಾಮದ ಸ.ನಂ. 68 (ಹಳೆ ಸ.ನಂ. 26) ರಲ್ಲಿ ಡಾ। ವಿಷ್ಣುವರ್ಧನ ಸ್ಮಾರಕ ನಿರ್ಮಾಣಕ್ಕಾಗಿ ಮಂಜೂರು ಮಾಡಲಾಗಿದ್ದ 
2-00 ಎಕರೆ ಜಮೀನಿಗೆ ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರವು ತಡೆಯಾಜ್ಞೆ ನೀಡಿರುವುದರಿಂದ ಸದರಿ ಜಮೀನಿಗೆ ಬದಲಾಗಿ ಬೆಂಗಳೂರು ದಕ್ಷಿಣ ತಾಲ್ಲೂಕು, 
ಕೆಂಗೇರಿ ಹೋಬಳಿ, ಮೈಲಸಂದ್ರ ಗ್ರಾಮದ ಸ.ನಂ. 22 ರಲ್ಲಿನ 2-00 ಎಕರೆ ಜಮೀನನ್ನು ಡಾ| ವಿಷ್ಣುವರ್ಧನ ಸ್ಮಾರಕ ನಿರ್ಮಾಣಕ್ಕಾಗಿ ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ಉಚಿತವಾಗಿ ಮ೦ಜೂರು ಮಾಡಿದೆ. 

1... ಮಂಜೂರಾದ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ ಅವಧಿಯೊಳಗೆ 

ಉಪಯೋಗಿಸತಕ್ಕದ್ದು. 
2. ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕ ನಲ್ಲ. 


3. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ, ಗುತ್ತಿಗೆ/ಉಪಗುತ್ತಿಗೆಗೆ 
ನೀಡುವುದಾಗಲೀ, ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. 


4. ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 


೭೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ಭಾಗ ೧ 





5. ಮಂಜೂರು ಮಾಡಲ್ಲಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಈ ಮಂಜೂರಾತಿಯು 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 

6. ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ, ಸರ್ಕಾರವು ಸದರಿ ಜಮೀನನ್ನು ಪರಿಹಾರ 
ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 

7... ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 

8. ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು 
ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು. ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ರೀತಿಯ ಶುಲ್ಕಗಳನ್ನು ಕಡ್ಡಾಯವಾಗಿ 
ಪಾವತಿಸತಕ್ಕದ್ದು. 

9. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು. ಸದರಿ ನಿಯಮಗಳ 
ಉಲ್ಲಂಘನೆಯಾದಲ್ಲಿ ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ 
ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 

10. ಜಿಲ್ಲಾಧಿಕಾರಿಗಳು ಮ೦ಜೂರಾದ ಜಮೀನನ್ನು ಫಲಾನುಭವಿಗಳಿಗೆ/ಇಲಾಖೆಗೆ ಹಸ್ತಾಂತರಿಸುವಾಗ ಮಂಜೂರಾದ ಪ್ರದೇಶದ ವಾಸ್ತವ 
ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 367 ಉಮಾದೇವಿ 
SC-50 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಮಂಜೂರಾತಿ-1). 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 


ವಿಷಯ : ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ವಿವಿಧ ವೃಂದಗಳ ಒಟ್ಟು 352 
ತಾತ್ಕಾಲಿಕ ಹುದ್ದೆಗಳನ್ನು ದಿನಾಂಕ : 01-04-2014 ರಿಂದ 31-03-2015ರವರೆಗೆ ಮುಂದುವರೆಸುವ ಬಗ್ಗೆ-ಆದೇಶ. 


ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ : ಆನಾಸ 73 ಆಇಸೇ 2013, ದಿನಾಂಕ : 24-04-2013. 
2. ಆಯುಕ್ತರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇವರ ಪತ್ರ 
ಸಂಖ್ಯೆ: ಸಿಎಘ್‌ಎಸ್‌/32/ಇಎಸ್‌ಟಿ(1)/86-87, ದಿನಾಂಕ : 09-01-2014. 
ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ದಿನಾಂಕ : 24-04-2013ರ ಸರ್ಕಾರದ ಆದೇಶದಲ್ಲಿ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 


ವ್ಯವಹಾರಗಳ ಇಲಾಖೆಯ 352 ತಾತ್ಕಾಲಿಕ ಹುದ್ದೆಗಳನ್ನು ದಿನಾಂಕ : 01-04-2013 ರಿಂದ 31-03-2014 ರವರೆಗೆ ಮುಂದುವರೆಸಿ ಆದೇಶ 
ಹೊರಡಿಸಲಾಗಿರುತ್ತದೆ. 


ಆಯುಕ್ತರು, ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ರವರು ಮೇಲೆ (2)ರಲ್ಲಿ ಓದಲಾದ 
ದಿನಾಂಕ : 09-01-2014ರ ಪತ್ರದಲ್ಲಿ ಮೇಲೆ (1ರಲ್ಲಿ ಓದಲಾದ ದಿನಾಂಕ : 24-04-2013ರ ಆದೇಶದಲ್ಲಿ ಮುಂದುವರೆಸಲಾದ 352 ತಾತ್ಕಾಲಿಕ 
ಹುದ್ದೆಗಳನ್ನು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ದಿನಾಂಕ : 01-04-2014 ರಿಂದ 31-03-2015 ರವರೆಗೆ ಮುಂದುವರೆಸಿ ಸರ್ಕಾರದ ಆದೇಶ 
ಹೊರಡಿಸುವಂತೆ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಆಯುಕ್ತರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ರವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ 
ಪರಿಶೀಲಿಸಲಾಗಿದೆ. ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ವಿವಿಧ ವೃಂದಗಳ ಒಟ್ಟು 352 ತಾತ್ಕಾಲಿಕ ಹುದ್ದೆಗಳನ್ನು 
ಆಡಳಿತಾತ್ಮಕ ಹಿತದೃಷ್ಟಿಯಿಂದ ದಿನಾಂಕ : 01-04-2014 ರಿಂದ 31-03-2015 ರವರೆಗೆ ಮುಂದುವರೆಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. ಆದ್ದರಿಂದ 
ಕೆಳಕಂಡ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಆನಾಸ 33 ಆಸೇ 2014, ಬೆಂಗಳೂರು, ದಿನಾಂಕ : 29-03-2014. 


ಸರ್ಕಾರದ ಆದೇಶ ಸಂಖ್ಯೆ : ಆನಾಸ 73 ಆಇಸೇ 2013, ದಿನಾಂಕ : 24-04-2013ರಲ್ಲಿ ಮುಂದುವರೆಸಲಾಗಿದ್ದ ಆಹಾರ, ನಾಗರಿಕ 
ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ವಿವಿಧ ವೃಂದಗಳ ಒಟ್ಟು 352 ತಾತ್ಕಾಲಿಕ ಹುದ್ದೆಗಳನ್ನು ದಿನಾಂಕ : 01-04-2014 ರಿಂದ 
31-03-2015ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರಿಸಿ ಆದೇಶಿಸಿದೆ. 
ಮುಂದುವರಿಸಿದ ಹುದ್ದೆಗಳ ವಿವರ ಕೆಳಕಂಡಂತಿದೆ : 


) ದಿನಾಂಕ : 01-11-85 ರಿಂದ ಜಾರಿಗೊಳಿಸಲಾದ ಒಟ್ಟು 370 ತಾತ್ಕಾಲಿಕವಾಗಿ ಮಂಜೂರಾದ ಹುದ್ದೆಗಳಲ್ಲಿ ಕಡಿತಗೊಳಿಸಿದ ನಂತರ 
ತಾತ್ಕಾಲಿಕವಾಗಿ ಮುಂದುವರೆಸಬೇಕಾದ ಹುದ್ದೆಗಳು : 


ಕ್ರಮ ಸಂಖ್ಯೆ ಹುದ್ದೆಗಳ ವಿವರ ಮುಂದುವರಿಸಬೇಕಾದ ಹುದ್ದೆಗಳ ಸಂಖ್ಯೆ 
1, ಶಿರಸ್ತೇದಾರರು 107 























2. ಪ್ರಥಮ ದರ್ಜೆ ಸಹಾಯಕರು 160 





ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, 


೨೦೧೪ ೭೭೧ 





i) ಸರ್ಕಾರದ ಆದೇಶ ಸಂಖ್ಯೆ ತ 


ಆನಾಸ 203 ಆಇಸೇ 98, ದಿನಾಂಕ : 02-04-98 ಹಾಗೂ 21-09-98 ಮತ್ತು ಸರ್ಕಾರದ ಆದೇಶ ಸಂಖ್ಯೆ: 


ಆನಾಸ 134 ಆಇಸೇ 97, ದಿನಾಂಕ : 23-03-99ರ ಪ್ರಕಾರ ಹೊಸದಾಗಿ ಸೃಷ್ಟಿಸಲಾದ 7 ಜಿಲ್ಲೆಗಳಿಗೆ ಸೃಜಿಸಲಾದ ಹುದ್ದೆಗಳು : 





























ಕ್ರಮ 
ಚ್‌ ಹುದೆಗಳ ವಿವರ ಮುಂದುವರಿಸಬೇಕಾದ ಹುದೆಗಳ ಸಂಖೆ 
ಸಂಖ್ಯೆ ೧ fA) FY 

1. ಉಪ ನಿರ್ದೇಶಕರು 07 

2. ಶಿರಸ್ಟೇದಾರರು 01 

3. ಬೆರಳಚ್ಚುಗಾರರು 02 

4. ವಾಹನ ಚಾಲಕರು 07 

5. ಲೆಕ್ಕಾಧೀಕ್ಷಕರು 07 

ಯೃ 
ಒಟ್ಟು 24 ಹುದೆಗಳು 
[a] 











ii) ಸರ್ಕಾರದ ಆದೇಶ ಸಂಖ್ಯೆ ; 


ಆನಾಸ 170 ಆಇಸೇ 07, ದಿನಾಂಕ : 23-08-2007, 


ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಸೃಜಿಸಲಾದ ಹುದ್ದೆಗಳು : 


ದಿನಾಂಕ : 23-08-2007ರ ಪ್ರಕಾರ ರಾಮನಗರ ಮತ್ತು 



































ಕ್ರಮ 
ಹುದ್ದೆಗಳ ವಿವರ ಮುಂದುವರಿಸಬೇಕಾದ ಹುದೆಗಳ ಸಂಖೆ 
ಸಂಖ್ಯೆ ಛಾ ಬಿ FY 
1. ಉಪ ನಿರ್ದೇಶಕರು 02 
2; ಲೆಕ್ಕಾಧೀಕ್ಷಕರು 02 
ಉೃ 
3. ವ್ಯವಸ್ಥಾಪಕರು 02 
ಥಿ 
4. ಪ್ರಥಮ ದರ್ಜೆ ಸಹಾಯಕರು (ಲೆಕ್ಕಪತ್ರ) 02 
5. ದ್ವಿತೀಯ ದರ್ಜೆ ಸಹಾಯಕರು 02 
6. ಬೆರಳಚ್ಚುಗಾರರು 02 
7; ವಾಹನ ಚಾಲಕರು 02 
ಒಟ್ಟು | 14 











i) ಸರ್ಕಾರದ ಆದೇಶ ಸಂಖ್ಯೆ ; 


ಆನಾಸ 177 ಆಇಸೇ 2009, ದಿನಾಂಕ : 30-03-2010ರ ಪ್ರಕಾರ ಯಾದಗಿರಿ ಜಿಲ್ಲೆಗೆ ಸೃಜಿಸಲಾದ ತಾತ್ಕಾಲಿಕ 


























ಹುದೆಗಳು : 
ಎ 
ಕ್ರಮ 
ಹುದೆಗಳ ವಿವರ ಮುಂದುವರಿಸಬೇಕಾದ ಹುದೆಗಳ ಸಂಖೆ 
ಸಂಖ್ಯೆ ೧ ಬ FY 
1. ಉಪ ನಿರ್ದೇಶಕರು 01 
2; ಲೆಕ್ಕಾಧೀಕ್ಷಕರು 01 
ಉೃ 
3. ಶಿರಸ್ತೇದಾರರು/ವ್ಯವಸ್ಥಾಪಕರು 01 
4. ಪ್ರಥಮ ದರ್ಜೆ ಸಹಾಯಕರು (ಲೆಕ್ಕಪತ್ರ) 01 
5. ದ್ವಿತೀಯ ದರ್ಜೆ ಸಹಾಯಕರು 01 
ಒಟ್ಟು | 05 ಹುದ್ದೆಗಳು 
[a] 














ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ r 


ಪ್ರಧಾನ ಕಾರ್ಯದರ್ಶಿಯವರಿಗೆ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 


PR. 368 


ಎಫ್‌ಡಿ 1 ಟಿಎಫ್‌ಪಿ 96, ದಿನಾಂಕ : 10-07-1996ರ ಐಟಂ 3 ರಲ್ಲಿ ಇಲಾಖಾ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಆಹಾರ, ನಾಗರಿಕ 


ಆರ್‌. ಮಹಾದೇವ 
ಪೀಠಾಧಿಕಾರಿ, ಆಹಾರ-1 ಶಾಖೆ, 
ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 


೭೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ಭಾಗ೧ 





ಕಾರ್ಮಿಕ ಸಚಿವಾಲಯ 


ವಿಷಯ : ಡಾ| ಲತಾ ಎಂ. ಗುತ್ತಿಗೆ ಆಧಾರಿತ ವೈದ್ಯರು, ಕಾರ್ಮಿಕರ ರಾಜ್ಯ ವಿಮಾ ಚಿಕಿತ್ಸಾಲಯ, ಕೋಣನಕುಂಟೆ, ಇವರ 
ಗುತ್ತಿಗೆ ಆಧಾರದ ನೇಮಕಾತಿ ಅವಧಿಯನ್ನು ಮುಂದುವರಿಸುವ ಕುರಿತು. 
ಓದಲಾಗಿದೆ : 1 ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಾಇ 450 ಎಲ್‌ಎಸ್‌ಐ 2009, ದಿನಾಂಕ : 20-04-2010. 


2. ನಿರ್ದೇಶಕರು, ಕಾರಾವಿ ಯೋಜನೆ ವೈದ್ಯಕೀಯ ಸೇವೆಗಳು, ಇವರ ಚಲನಾದೇಶ ಸಂಖ್ಯೆ : ವೈದ್ಯರು/ 
112/2010-11, ದಿನಾ೦ಕ : 29-04-2013. 


3. ನಿರ್ದೇಶಕರು, ಕಾ.ರಾ.ವಿ. ಯೋಜನೆ ವೈದ್ಯಕೀಯ ಸೇವೆಗಳು ಇವರ ಪತ್ರ ಸಂಖ್ಯೆ ; ವೈದ್ಯರು/84/2013-14, 
ದಿನಾಂಕ : 30-09-2013 ಮತ್ತು 17-12-2013. 
ಪ್ರಸ್ತಾವನೆ : 
ಮೇಲೆ ಓದಲಾದ (1) ರ ಸರ್ಕಾರದ ಅಧಿಸೂಚನೆಯಲ್ಲಿ ಕಾ.ರಾ.ವಿ. ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಯಲ್ಲಿ ಖಾಲಿಯಿರುವ ವಿಮಾ 
ವೈದ್ಯಾಧಿಕಾರಿಗಳ ಹುದ್ದೆಗೆ ಒಟ್ಟು 12 ಮಂದಿ ವೈದ್ಯರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಲು ಆದೇಶಿಸಲಾಗಿತ್ತು. ಸದರಿ ನೇಮಕಾತಿಯು ಒ೦ದು ವರ್ಷದ 
ಅವಧಿಗೆ ಅಥವಾ ನೇರ ನೇಮಕಾತಿಯ ಮೂಲಕ ವಿಮಾ ವೈದ್ಯಾಧಿಕಾರಿ ಹುದ್ದೆ ತುಂಬುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಇರುತ್ತದೆಯೆಂಬ ಹಾಗೂ ಆಯ್ಕೆ ಪಟ್ಟಿಯಲ್ಲಿನ ವಿಮಾ ವೈದ್ಯಾಧಿಕಾರಿ ಅಭ್ಯರ್ಥಿಗಳಲ್ಲಿ ತಜ್ಞ ವೈದ್ಯರುಗಳಿಗೆ ಮಾಸಿಕ 
ರೂ. 13,000-00 ಹಾಗೂ ಉಳಿದ ವೈದ್ಯರುಗಳಿಗೆ ರೂ. 11,000-00ಗಳ ಸಂಚಿತ ವೇತನವನ್ನು ಪಾವತಿಸಲಾಗುವುದೆಂಬ ಷರತ್ತು ವಿಧಿಸಲಾಗಿದೆ. 
ಅದರಂತೆ ನಿರ್ದೇಶಕರು, ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು ರವರು ಮೇಲೆ ಓದಲಾದ (2)ರ ಚಲನಾದೇಶದಲ್ಲಿ 
ಡಾ॥ ಲತಾ ಎಂ. ಬಿನ್‌ ಮುನಿವೆಂಕಟಪ್ಪ ಹೆಚ್‌. ಇವರನ್ನು ಕಾರ್ಮಿಕರ ರಾಜ್ಯ ವಿಮಾ ಚಿಕಿತ್ಸಾಲಯ, ಕೋಣನಕುಂಟೆ ಇಲ್ಲಿಗೆ ಗುತ್ತಿಗೆ ಆಧಾರದ ಮೇಲೆ 
ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ ನೇಮಿಸಿ ಆದೇಶಿಸಿರುತ್ತಾರೆ. 
ನಿರ್ದೇಶಕರು, ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು ರವರು ಮೇಲೆ ಓದಲಾದ (3)ರ ಪತ್ರಗಳಲ್ಲಿ ಸರ್ಕಾರದ 
ಅಧಿಸೂಚನೆಯ ಪ್ರಕಾರ ಡಾ| ಲತಾ ಎಂ. ಇವರು ದಿನಾಂಕ : 30-04-2010 ರಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು, ಉಳಿದ ವಿಮಾ ವೈದ್ಯಾಧಿಕಾರಿಗಳು ವಿವಿಧ 
ಕಾರಣಗಳಿಗಾಗಿ ಸೇವೆಯಿಂದ ಬಿಡುಗಡೆ ಹೊಂದಿರುತ್ತಾರೆಂದು ಹಾಗೂ ಪ್ರಸ್ತುತ ಇಲಾಖೆಗೆ ಒಟ್ಟಾರೆ 580 ವೈದ್ಯಾಧಿಕಾರಿಗಳ ಹುದ್ದೆಗಳು 
ಮಂಜೂರಾತಿಯಾಗಿದ್ದು, ಈ ಪೈಕಿ 474 ಹುದ್ದೆಗಳು ಭರ್ತಿಯಾಗಿದ್ದು, 106 ಹುದ್ದೆಗಳು ಖಾಲಿ ಇರುತ್ತವೆಯೆಂದು ತಿಳಿಸಿ, ಇಲಾಖೆಯಲ್ಲಿ ವೈದ್ಯಾಧಿಕಾರಿಗಳ 
ಕೊರತೆ ಇರುವುದರಿಂದ ಡಾ॥ ಲತಾ ಎಂ. ರವರ ಸೇವೆಯನ್ನು ಮುಂದುವರೆಸಬಹುದಾಗಿದೆಯೆಂದು ವರದಿ ಮಾಡಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಕಾಆ 172 ಎಲ್‌ಎಸ್‌ಐ 2012, ಬೆಂಗಳೂರು, ದಿನಾಂಕ : 09-04-2014. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಅಧಿಸೂಚನೆ ಸಂಖ್ಯೆ : ಕಾಇ 450 ಎಲ್‌ಎಸ್‌ಐ 2009, ದಿನಾಂಕ: 20-04-2010 
ರನ್ವಯ ಗುತ್ತಿಗೆ ಆಧಾರದ ಮೇಲೆ ನೇಮಕ ಹೊಂದಿರುವ ಡಾ| ಲತಾ ಎಂ. ಗುತ್ತಿಗೆ ಆಧಾರದ ವೈದ್ಯರು, ಕಾರ್ಮಿಕರ ರಾಜ್ಯ ವಿಮಾ ಚಿಕಿತ್ಸಾಲಯ, 
ಕೋಣನಕುಂಟೆ, ಬೆಂಗಳೂರು ಇವರ ಗುತ್ತಿಗೆ ಆಧಾರದ ನೇಮಕಾತಿ ಅವಧಿಯನ್ನು ದಿನಾಂಕ : 30-04-2011 ರಿಂದ 30-04-2014ರವರೆಗೆ ಅಥವಾ ನೇರ 
ನೇಮಕಾತಿಯ ಮೂಲಕ ಹುದ್ದೆಯನ್ನು ತುಂಬುವವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಮುಂದುವರೆಸಲು ಮಂಜೂರಾತಿ ನೀಡಲಾಗಿದೆ :- 
1. ಈಗಾಗಲೇ ಸಂಚಿತ ವೇತನ ರೂ. 11.000-00 (ಹನ್ನೊಂದು ಸಾವಿರ ರೂಪಾಯಿಗಳು ಮಾತ್ರಗಳನ್ನು ಪಾವತಿಸಲಾಗುತ್ತಿದ್ದು, ಅದು ಎಂದಿನಂತೆ 
ಮುಂದಿನ ಆದೇಶದವರೆಗೆ ಮುಂದುವರಿಯುತ್ತದೆ. 
pI ಚಿಕಿತ್ಸಾಲಯದ ಹಣಕಾಸಿನ ವ್ಯವಹಾರವನ್ನು ಗುತ್ತಿಗೆ ಆಧಾರಿತ ವಿಮಾ ವೈದ್ಯಾಧಿಕಾರಿ ನಿರ್ವಹಿಸುವಂತಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 369 ಎ. ನಾಗೇಶ ರಾವ್‌ 
50-100 ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ (ಕಾರಾವಿ ಯೋ (ವೈ) ಸೇವೆಗಳು). 


ಕಾರ್ಮಿಕ ಸಚಿವಾಲಯ 


ವಿಷಯ : ಡಾ॥ ಜೆ. ಭುವನೇಶ್ವರಿ, ಹಿರಿಯ ಆಯುರ್ವೇದಿಕ್‌ ಪಿಸಿಷಿಯನ್‌ ಕಾರ್ಮಿಕರ ರಾಜ್ಯ ವಿಮಾ ಆಸ್ಪತ್ರೆ 
ಇಂದಿರಾನಗರ, ಬೆಂಗಳೂರು ಇವರಿಗೆ ವಿಶೇಷ ಹೆಚ್ಚುವರಿ ಭತ್ಯೆ ಪರಿಷ್ಕರಿಸುವ ಬಗ್ಗೆ. 
ಓದಲಾಗಿದೆ : 1 ಸರ್ಕಾರದ ಪತ್ರ ಸಂಖ್ಯೆ : ಕಾಇ 51 ಎಲ್‌ಎಸ್‌ಐ 2011, ದಿನಾಂಕ : 16-03-2011. 
2. ಸರ್ಕಾರದ ಆದೇಶ ಸಂಖ್ಯೆ : ಕಾಇ 03 ಎಲ್‌ಎಸ್‌ಐ 2013, ದಿನಾಂಕ : 22-10-2013. 
3. ನಿರ್ದೇಶಕರು, ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು ಇವರ ಪತ್ರಗಳ ಸಂಖ್ಯೆ: 
ವೈದ್ಯರು/503/2013-14, ದಿನಾಂಕ : 07-01-2014 ಮತ್ತು 15-02-2014. 
ಪ್ರಸ್ತಾವನೆ : 
ಮೇಲೆ ಓದಲಾದ (1) ರ ಪತ್ರದಲ್ಲಿ ಡಾ। ಜೆ. ಭುವನೇಶ್ವರಿ, ಹಿರಿಯ ಆಯುರ್ವೇದಿಕ್‌ ಪಿಸಿಷಿಯನ್‌ ಇವರಿಗೆ ತುರ್ತು ಚಿಕಿತ್ಸಾ 
ರೂ. 3,000-00 ಮತ್ತು ಸ್ನಾತಕೋತ್ತರ ಭತ್ಯೆ ರೂ. 8,000-00ಗಳನ್ನು ನೀಡಲು ಅನುಮತಿಸಿದೆ. ಓದಲಾದ (2)ರ ಆದೇಶದಲ್ಲಿ ಕಾರ್ಮಿಕರ ರಾಜ್ಯ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ೭೭೩ 





ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಯ ವಿವಿಧ ವೃಂದದ ವೈದ್ಯಾಧಿಕಾರಿಗಳಿಗೆ ದಿನಾಂಕ : 18-12-2012 ರಿ೦ದಲೇ ಜಾರಿಗೆ ಬರುವಂತೆ 
13 ವರ್ಷಕ್ಕಿಂತ ಹೆಚ್ಚಿನ ಸೇವೆ ಸಲ್ಲಿಸಿದ್ದ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿದ ವೈದ್ಯರುಗಳು ಪಡೆಯುತ್ತಿದ್ದ ವಿಶೇಷ ಭತ್ಯೆಗಳನ್ನು 
ರೂ. 11,000-00 ದಿಂದ ರೂ. 19,800-00 ಗಳಿಗೆ ಪರಿಷ್ಕರಿಸಿ ಆದೇಶಿಸಿದೆ. ಓದಲಾದ (3)ರ ಪತ್ರದಲ್ಲಿ ನಿರ್ದೇಶಕರು, ಇ.ಎಸ್‌.ಐ. ಇವರು ಇಲಾಖೆಯ 
ವೈದ್ಯಾಧಿಕಾರಿಗಳಿಗೆ ಹೆಚ್ಚುವರಿ ವಿಶೇಷ ಭತ್ಯೆಯನ್ನು ಮಂಜೂರು ಮಾಡಲಾದ ಮಾದರಿಯಲ್ಲಿಯೇ ಡಾ ಜೆ. ಭುವನೇಶ್ವರಿ, ಹಿರಿಯ ಆಯುರ್ವೇದಿಕ್‌ 
ಪಿಸಿಷಿಯನ್‌ ಇವರೂ ಸಹ 13 ವರ್ಷಕ್ಕಿಂತ ಹೆಚ್ಚಿನ ಸೇವೆ ಸಲ್ಲಿಸಿದ ಹಾಗೂ ಸ್ನಾತಕೋತ್ತರ ಪದವಿ ಹೊಂದಿರುವುದರಿಂದ ಇವರಿಗೂ ಸಹ ಹೆಚ್ಚುವರಿ 
ವಿಶೇಷ ಭತ್ಯೆಯನ್ನು ಮಂಜೂರು ಮಾಡಬಹುದಾಗಿದೆಯೆಂದು ಪ್ರಸ್ತಾಪಿಸಿದ್ದಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ನಂತರ ಈ ಕೆಳಕಂಡಂತೆ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ : ಕಾಆ 30 ಎಲ್‌ಎಸ್‌ಐ 2014, ಬೆ೦ಗಳೂರು, ದಿನಾಂಕ : 22-03-2014. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಡಾ। ಜೆ. ಭುವನೇಶ್ವರಿ, ಹಿರಿಯ ಆಯುರ್ವೇದಿಕ್‌ ಪಿಸಿಷಿಯನ್‌, ಕಾರ್ಮಿಕರ 
ರಾಜ್ಯ ವಿಮಾ ಆಸ್ಪತ್ರೆ, ಇಂದಿರಾನಗರ, ಬೆಂಗಳೂರು ಇವರಿಗೆ ದಿನಾಂಕ : 18-12-2012 ರಿಂದಲೇ ಅನ್ವಯವಾಗುವಂತೆ ಈಗ ಪಡೆಯುತ್ತಿರುವ 
ರೂ. 11,000-00 ಗಳ ವಿಶೇಷ ಭತ್ಯೆಯನ್ನು ರೂ. 19,800-00ಗಳಿಗೆ ಪರಿಷ್ಕರಿಸಿ ಮಂಜೂರಾತಿ ನೀಡಿದೆ. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 62 ಸೇವೆಗಳು-2/2013, ದಿನಾಂಕ : 26-03-2013ರ ಸಹಮತಿಯ ಮೇರೆಗೆ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 370 ಎ. ನಾಗೇಶ ರಾವ್‌ 
50-50 ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ (ಕಾರಾವಿ ಯೋ (ವೈ) ಸೇವೆಗಳು). 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
ಮ ಮೆ 
ವಿಷಯ : ಪಿಲಿಕುಳ ನಿಸರ್ಗಧಾಮಕ್ಕೆ ದಿವಂಗತ ಡಾ॥ ಶಿವರಾಂ ಕಾರಂತ ರವರ ಹೆಸರನ್ನು ನಾಮಕರಣ ಮಾಡುವ ಕುರಿತು 


ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 83 ಎಫ್‌ಡಬ್ಲ್ಯೂಎಲ್‌ 99, ಬೆಂಗಳೂರು, ದಿನಾಂಕ : 26-08-99 


2. ಕಾರ್ಯನಿರ್ವಾಹಕ ನಿರ್ದೇಶಕರು, ಡಾ॥ ಶಿವರಾಂ ಕಾರಂತ ಪಿಲಿಕುಳ ನಿಸರ್ಗಧಾಮ, ಮಂಗಳೂರು ಇವರ 
ಪತ್ರ ಸಂಖ್ಯೆ : ನಂ.ಪಿಎನ್‌ಡಿ. ಸಿಆರ್‌ : 177/ಡಬ್ಬ್ಯುಪಿ/38124/2009-10, ದಿನಾಂಕ : 15-05-2013. 


ಪ್ರಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ದಿನಾ೦ಕ : 26-08-1999ರ ಸರ್ಕಾರಿ ಆದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪಿಲಿಕುಳ ನಿಸರ್ಗಧಾಮಕ್ಕೆ ದಿವಂಗತ 
ಡಾ| ಶಿವರಾಂ ಕಾರಂತರ ಹೆಸರನ್ನು ನಾಮಕರಣ ಮಾಡುವಂತೆ ಆದೇಶಿಸಲಾಗಿರುತ್ತದೆ. 


2. ಮೇಲೆ (2)ರಲ್ಲಿ ಓದಲಾದ ದಿನಾಂಕ : 15-05-2013ರ ಪತ್ರದಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರು, ಡಾ| ಶಿವರಾಂ ಕಾರಂತ ಪಿಲಿಕುಳ 
ನಿಸರ್ಗಧಾಮ, ಮೂಡುಶೆಡ್ಡೆ, ಮಂಗಳೂರು ಇವರು ಮೇಲಿನ ದಿನಾಂಕ : 26-08-99ರ ಸರ್ಕಾರಿ ಆದೇಶದ ಅನುಷ್ಠಾನವಾಗಿಲ್ಲವೆಂದು ಪಿಲಿಕುಳ 
ನಿಸರ್ಗಧಾಮ ಮತ್ತು ಇತರರ ಎರುದ್ಧ ಶ್ರೀ ಹರಿಕೃಷ್ಣ ಪುನರೂರು, ಮೂಲ್ಕಿ ಇವರು ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ಸಂಖ್ಯೆ : 
38124/2009ರಲ್ಲಿ ಪ್ರಕರಣ ದಾಖಲಿಸಿರುವುದಾಗಿಯೂ ಮಾನ್ಯ ಉಚ್ಛ ನ್ಯಾಯಾಲಯವು ದಿನಾಂಕ : 04-03-2010ರಂದು ಅರ್ಜಿದಾರರ ಪರ ತೀರ್ಪು 
ನೀಡಿ ದಿನಾಂಕ : 26-08-99ರ ಸರ್ಕಾರಿ ಆದೇಶದಂತೆ ಪಿಲಿಕುಳ ನಿಸರ್ಗಧಾಮಕ್ಕೆ ಡಾ| ಶಿವರಾಂ ಕಾರಂತರ ಹೆಸರನ್ನು ನಾಮಕರಣ ಮಾಡುವಂತೆ 
ಆದೇಶಿಸಿರುವುದಾಗಿ ತಿಳಿಸಿರುತ್ತಾರೆ. ಸದರಿ ತೀರ್ಪಿನಂತೆ ಪಿಲಿಕುಳ ನಿಸರ್ಗಧಾಮಕ್ಕೆ “ಡಾ| ಶಿವರಾಂ ಕಾರಂತ ಪಿಲಿಕುಳ ನಿಸರ್ಗಧಾಮ” ಎಂದು ನಾಮಕರಣ 
ಮಾಡಿದ್ದು, ಈ ನಾಮಕರಣವು ರಾಜ್ಯ ಸರ್ಕಾರದ ದಿನಾಂಕ : 26-08-99ರ ಆದೇಶ ಮತ್ತು ಮಾನ್ಯ ಉಚ್ಛ ನ್ಯಾಯಾಲಯದ ದಿನಾಂಕ : 04-03-2010ರ 
ತೀರ್ಪಿನ ಉಲ್ಲಂಘನೆಯಾಗುತ್ತಿದೆಯೇ ಎಂಬ ಕುರಿತು ಸರ್ಕಾರದ ನಿರ್ದೇಶನ ಕೋರಿರುತ್ತಾರೆ. 


3. ಕೋರಿಕೆಯನ್ನು ಪರಿಶೀಲಿಸಲಾಗಿ ರಿಟ್‌ ಅರ್ಜಿದಾರರು ಪಿಲಿಕುಳ ನಿಸರ್ಗಧಾಮಕ್ಕೆ “ಡಾ| ಶಿವರಾಂ ಕಾರಂತ ನಿಸರ್ಗಧಾಮ”ವೆಂದು 
ನಾಮಕರಣ ಮಾಡುವ ಕುರಿತು ಆದೇಶ ಕೋರಿರುವುದು ಸ್ಪಷ್ಟವಾಗಿರುತ್ತದೆ. ಅರ್ಜಿದಾರರು “ಪಿಲಿಕುಳ ನಿಸರ್ಗಧಾಮಗ್ಕೆ ಹೆಸರು ಬದಲಾವಣೆ ಕುರಿತು ಆದೇಶ 
ಪಡೆದಿರುವುದರಿಂದ ಸದರಿ ನಿಸರ್ಗಧಾಮಕ್ಕೆ “ಡಾ| ಶಿವರಾಂ ಕಾರಂತ ನಿಸರ್ಗಧಾಮ”ವೆಂದು ನಾಮಕರಣ ಮಾಡಬೇಕಾಗಿರುತ್ತದೆ. “ಡಾ| ಶಿವರಾಂ ಕಾರಂತ 
ಪಿಲಿಕುಳ ನಿಸರ್ಗಧಾಮ” ಎಂದು ನಾಮಕರಣ ಮಾಡುವುದು ರಾಜ್ಯ ಸರ್ಕಾರದ ದಿನಾಂಕ : 26-08-1999ರ ಆದೇಶ ಹಾಗೂ ಮಾನ್ಯ ಉಚ್ಛ 
ನ್ಯಾಯಾಲಯದ ದಿನಾಂಕ : 04-03-2010ರ ಆದೇಶಗಳ ಉಲ್ಲಂಘನೆಯಾಗುತ್ತದೆ. ಆದ್ದರಿಂದ ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 154 ಎಫ್‌ಡಬ್ಲ್ಯುಎಲ್‌ 2013, ಬೆ೦ಗಳೂರು, ದಿನಾಂಕ : 27-12-2013. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಪಿಲಿಕುಳ ನಿಸರ್ಗಧಾಮಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ 
“ಡಾ| ಶಿವರಾಮ ಕಾರಂತ ನಿಸರ್ಗಧಾಮ” ಎಂದು ನಾಮಕರಣ ಮಾಡಿ ಸರ್ಕಾರ ಈ ಮೂಲಕ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 372 ಎಸ್‌.ಪಿ. ಪಾಟೀಲ 
50-100 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


೭೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ಭಾಗ ೧ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ (Karnataka Eco-tourism Development Board) 
ಕಾರ್ಯಕಾರಿ ಸಮಿತಿಯನ್ನು ರಚಿಸುವ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 60 ಎಫ್‌ಡಬ್ಲ್ಯುಎಲ್‌ 2010, ದಿನಾ೦ಕ : 24-02-2012. 
ಪ್ರಸ್ತಾವನೆ : 
ಮೇಲೆ ಓದಲಾದ ದಿನಾಂಕ : 24-02-2012ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ನಿಯಮ 


ಮತ್ತು ವಿನಿಯಮಗಳು ಅಪರ ಮುಖ್ಯ ಕಾರ್ಯದರ್ಶಿ/ಪ್ರಧಾನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಇವರ ನೇತೃತ್ವದಲ್ಲಿ 
ಪದನಿಮಿತ್ತ ಅಧಿಕಾರಿಗಳನ್ನೊಳಗೊ೦ಡ ಸರ್ಕಾರದಿಂದ ನೇಮಿಸಲ್ಪಟ್ಟ ಒಂದು ಕಾರ್ಯಕಾರಿ ಸಮಿತಿಯನ್ನು ರಚಿಸಲು ಅವಕಾಶ ಕಲ್ಪಿಸಿದೆ. 


ಆದ್ದರಿಂದ, ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಗೆ ಕಾರ್ಯಕಾರಿ ಸಮಿತಿಯನ್ನು ರಚಿಸಬೇಕಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕೆಳಗಿನಂತೆ 
ಆದೇಶ ಹೊರಡಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 64 ಎಫ್‌ಡಬ್ಲ್ಯುಎಲ್‌ 2014, ಬೆ೦ಗಳೂರು, ದಿನಾಂಕ : 26-02-2014. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಮೆಮೊರಾಂಡಾಂ ಆಫ್‌ ಅಸೋಸಿಯೇಷನ್‌ 
ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ ರನ್ವಯ ಸದರಿ ಮಂಡಳಿಗೆ ಈ ಕೆಳಕಂಡಂತೆ ಕಾರ್ಯಕಾರಿ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಲಾಗಿದೆ. 
























































1, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ/ಪ್ರಧಾನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಅಧ್ಯಕ್ಷರು 
2. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿ/ಕಾರ್ಯದರ್ಶಿ ಪ್ರವಾಸೋದ್ಯಮ ಇಲಾಖೆ ಸದಸ್ಯರು 
3. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅರಣ್ಯ, ಪಡೆ ಮುಖ್ಯಸ್ಥರು) ಬೆಂಗಳೂರು ಸದಸ್ಯರು 
4. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ವನ್ಯಜೀವಿ), ಬೆಂಗಳೂರು ಸದಸ್ಯರು 
5. ಸರ್ಕಾರದ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಯವ್ಯಯ ಮತ್ತು ಸಂಪನ್ಮೂಲ) ಸದಸ್ಯರು 
6. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಬೃಹತ್‌ ನೀರಾವರಿ ಇಲಾಖೆ ಸದಸ್ಯರು 
7. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿ/ಕಾರ್ಯದರ್ಶಿ ಸಣ್ಣ ನೀರಾವರಿ ಇಲಾಖೆ ಸದಸ್ಯರು 
8. | ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಖನಿಜ ಭವನ, ಬೆಂಗಳೂರು ಸದಸ್ಯರು 
9. ವ್ಯವಸ್ಥಾಪಕ ನಿರ್ದೇಶಕರು, ಜಂಗಲ್‌ ಲಾಡ್ಜಸ್‌ ಆಂಡ್‌ ರೆಸಾರ್ಟ್ಸ್‌ ಲಿಮಿಟೆಡ್‌, ಬೆಂಗಳೂರು ಸದಸ್ಯರು 
10. | ನಿರ್ದೇಶಕರು, ಮೀನುಗಾರಿಕಾ ಇಲಾಖೆ, ಪೋಡಿಯಂ ಬ್ಲಾಕ್‌, ವಿಶ್ವೇಶ್ವರಯ್ಯ ಕೇಂದ್ರ, ಬೆಂಗಳೂರು ಸದಸ್ಯರು 
11. | ನಿರ್ದೇಶಕರು, ಇನ್‌ಸ್ಟಿಟ್ಯೂಟ್‌ ಆಫ್‌ ಹೋಟಲ್‌ ಮ್ಯಾನೇಜ್‌ಮೆಂಟ್‌, ಬೆಂಗಳೂರು ಸದಸ್ಯರು 
12. | ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ಲಾಲಾಬಾಗ್‌, ಬೆಂಗಳೂರು ಸದಸ್ಯರು 
13, ವ್ಯವಸ್ಥಾಪಕ ನಿರ್ದೇಶಕರು (ಅಥವಾ ಅವರಿಂದ ನಾಮನಿರ್ದೇಶಿತರು) ಕರ್ನಾಟಕ ವಿದ್ಯುತ್‌ ನಿಗಮ ಲ್ಲಿ ಸದಸ್ಯರು 
ಬೆ೦ಗಳೂರು 
14. ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಸದಸ್ಯ-ಕಾರ್ಯದರ್ಶಿ 





ಸದರಿ ಕಾರ್ಯಕಾರಿ ಸಮಿತಿಯ ಅಧಿಕಾರ, ಕರ್ತವ್ಯ ಹಾಗೂ ಜವಾಬ್ದಾರಿಗಳು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ 
ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ ನಲ್ಲಿ ನಮೂದಿಸಿರುವಂತೆ ಇರುತ್ತವೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಪಿ. ಪಾಟೀಲ 
PR. 373 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ದಾ 


ವಿಷಯ : ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ (ಕಂಪ)ದ ಆಡಳಿತ ಮಂಡಳಿಯನ್ನು ಪುನರ್‌ ರಚಿಸುವ ಬಗ್ಗೆ. 


ಓದಲಾಗಿದೆ : ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ (ಕಂಪ) ಇವರ ಪತ್ರ 
ಸಂಖ್ಯೆ : ಕಂಪ/ಆಮಂ/82/2013-14, ದಿನಾಂಕ : 10-06-2013 ಮತ್ತು 06-01-2014. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ ೭೭೫ 





ಪ್ರಸ್ತಾವನೆ : 

ಮೇಲೆ (1ರಲ್ಲಿ ಓದಲಾದ ದಿನಾಂಕ : 10-06-2013 ಮತ್ತು 06-01-2014ರ ಪತ್ರದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಕರ್ನಾಟಕ 
ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ (ಕಂಪ) ಇವರು ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ (ಕಂಪ) ಆಡಳಿತ ಮಂಡಳಿ ಅಧಿಕಾರ 
ಅವಧಿಯು 31-03-2013ಕ್ಕೆ ಕೊನೆಗೊಂಡಿದ್ದು, ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕ ಪ್ರಾಧಿಕಾರದ “ಮೆಮೋರಾ೦ಡಮ್‌ ಆಫ್‌ ಅಸೋಸಿಯೇಷನ್‌” 
ರನ್ವಯ ದಿನಾಂಕ : 01-04-2013 ರಿಂದ ಅನ್ವಯವಾಗುವಂತೆ ಹೊಸ ಆಡಳಿತ ಮಂಡಳಿಯನ್ನು ಪುನರ್‌ ರಚಿಸಲು ಕೋರಿರುತ್ತಾರೆ. 


ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ : ಅಪಜೀ 80 ಎಫ್‌ಪಿಸಿ 2013, ಬೆಂಗಳೂರು, ದಿನಾಂಕ : 10-02-2014. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಸರ್ಕಾರವು ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ ಮೆಮೂರಾಂಡಂ 


ಮು 


ಆಫ್‌ ಅಸೋಸಿಯೇಷನ್‌ ರನ್ವಯ ಈ ಕೆಳಕಂಡಂತೆ ಸದರಿ ಪ್ರಾಧಿಕಾರದ ಆಡಳಿತ ಮಂಡಳಿಯನ್ನು ಪುನರ್‌ರಚಿಸಿ ಪ್ರಾಧಿಕಾರದ ಅವಧಿಯನ್ನು 
ದಿನಾಂಕ : 01-04-2013 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಪುನರ್‌ ರಚಿಸಿ ಆದೇಶಿಸಿದೆ :- 


1. ಮಾನ್ಯ ಅರಣ್ಯ ಸಚಿವರು ಅಧ್ಯಕ್ಷರು 
2. ಅಪರ ಮುಖ್ಯ ಕಾರ್ಯದರ್ಶಿ/ಪ್ರಧಾನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಸದಸ್ಯರು 
3. ಅಪರ ಮುಖ್ಯ ಕಾರ್ಯದರ್ಶಿ/ಪ್ರಧಾನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಸದಸ್ಯರು 
4. ಅಪರ ಮುಖ್ಯ ಕಾರ್ಯದರ್ಶಿ/ಪ್ರಧಾನ ಕಾರ್ಯದರ್ಶಿ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಸದಸ್ಯರು 
5. ಪ್ರಧಾನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. ಸದಸ್ಯರು 
6. ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸದಸ್ಯರು 
7. ಪ್ರಧಾನ ಕಾರ್ಯದರ್ಶಿ (ತೋಟಗಾರಿಕೆ) ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಸದಸ್ಯರು 
8. ಪ್ರಧಾನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ ಸದಸ್ಯರು 
9. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, (ಅರಣ್ಯ ಪಡೆ ಮುಖ್ಯಸ್ಥರು), ಅರಣ್ಯ ಭವನ, ಮಲ್ಲೇಶ್ವರಂ, ಸದಸ್ಯರು 
ಬೆಂಗಳೂರು 
10. ನಿರ್ದೇಶಕರು, ಭಾರತೀಯ ವೈದ್ಯ ಪದ್ಧತಿಗಳು, ಬೆಂಗಳೂರು ಸದಸ್ಯರು 
1. ಶ್ರೀ ಜಿ.ಎನ್‌. ಶ್ರೀಕಂಠಯ್ಯ, ಐ.ಎಫ್‌.ಎಸ್‌. ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಭೂದಾಖಲೆ, ಸದಸ್ಯರು 


2ನೇ ಮಹಡಿ, ಅರಣ್ಯ ಭವನ, ಬೆ೦ಗಳೂರು 

ಅಧಿಕಾರೇತರ ಸದಸ್ಯರುಗಳು 

12. ಡಾ| ಪದ್ಮ ವೆಂಕಟ್‌, ನಿರ್ದೇಶಕರು, ಎಫ್‌.ಆರ್‌.ಎಲ್‌.ಹೆಚ್‌.ಟಿ. ನಂ. 74/2, ಜಾರಕಬಂಡೆ ಕಾವಲ್‌, ಅಟ್ಟೂರ್‌ 
ಅಂಚೆ, ಯಲಹಂಕ, ಬೆಂಗಳೂರು 

13. ಡಾ| ಕೇಶವ ಹೆಚ್‌. ಕೋರ್ಸೆ, ಪ್ರಾಧ್ಯಾಪಕರು ಮತ್ತು ಸಂಶೋಧಕರು, ಔಷಧಿ ಸಸ್ಯಶಾಸ್ತ್ರ ವಿಭಾಗ, ಶ್ರೀ ಧರ್ಮಸ್ಥಳ 
ಮಂಜುನಾಥ ಕಾಲೇಜು, ಉಜಿರೆ (ದಕ್ಷಿಣ ಕನ್ನಡ) 

14. ಮೂಲಿಕೆ ಔಷಧಿ ಉತ್ಪಾದಕರು ಪ್ರತಿನಿಧಿ : 
ಜೆ.ಎಸ್‌.ಡಿ. ಪಾಣಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯ ಪದ್ಧತಿ ಔಷಧಿಗಳ ಉತ್ಪಾದಕರ ಸಂಘ (ರಿ) 
(ಕಿಮ) ನಂ. 126/6, ಚೇಳಕೆರೆ (ಶುಶ್ರೂತ ಆಸ್ಪತ್ರೆ ಮುಂಭಾಗ), ಕಲ್ಯಾಣ ನಗರ, ಬೆಂಗಳೂರು-43. 

15. ಗಿಡಮೂಲಿಕಾ ಸಸ್ಯಗಳ ಮಾರಾಟಗಾರರ ಪ್ರತಿನಿಧಿ : 


ಡಾ| ಕರಿಯಣ್ಣ. ಹಿತಕಾರಿ ನರ್ಸರಿ, ನಂ. 318, 16ಎ ಅಡ್ಡರಸ್ತೆ. 1ನೇ “ಎ” ಮುಖ್ಯ ರಸ್ತೆ ಯಲಹಂಕ ಉಪನಗರ, 
ಬೆಂಗಳೂರು-560064 


16. ಆಯುರ್ವೇದ ವೈದ್ಯರ ಪ್ರತಿನಿಧಿ : 


ಡಾ॥ ಸತ್ಯನಾರಾಯಣ ಭಟ್‌, ಆಯುರ್ವೇದ ಮತ್ತು ಔಷಧಿ ಗಿಡಮೂಲಿಕಾ ತಜ್ಞರು, ನಂ. 29, 2ನೇ ಕ್ರಾಸ್‌, 
ವೆಂಕಟಪ್ಪ ಕಾಲೋನಿ, ಸಂಜಯ್‌ನಗರ, ಬೆಂಗಳೂರು-94 


17. ಲ್ಯಾಂಪ್ಸ್‌ ಸೊಸೈಟ್‌ ಪ್ರತಿನಿಧಿ : 
ಅಧ್ಯಕ್ಷರು. ಲ್ಯಾಂಪ್‌ ಸೊಸೈಟ, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ ಆವರಣ, ಪುತ್ತೂರು ದಕ್ಷಿಣ 
ಕನ್ನಡ ಜಿಲ್ಲೆ. 

18. ಗ್ರಾಮ ಅರಣ್ಯ ಸಮಿತಿ ಪ್ರತಿನಿಧಿ : 
ಶ್ರೀ ಮಾಲಿಂಗ ರೆಡ್ಡಿ, ಅಧ್ಯಕ್ಷರು, ವಿನಾಯಕ ಗ್ರಾಮ ಅರಣ್ಯ ಸಮಿತಿ, ಧರ್ಮ ಸಾಗರ, ಹೊಸಪೇಟೆ ತಾಲ್ಲೂಕು 


ಸದರಿ ಆಡಳಿತ ಮಂಡಳಿಯ ಅಧಿಕಾರಾವದಿಯು ಎರಡು ವರ್ಷ ಅಥವಾ ಸರ್ಕಾರ ಇಚ್ಚಿಸುವವರೆಗೆ ಇದರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಇರುತ್ತದೆ. 








R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 
೭೭೬ 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ 


ಭಾಗ ೧ 
ಅಧಿಕಾರೇತರ ಪ್ರತಿನಿಧಿಗಳಿಗೆ ಪ್ರವಾಸಭತ್ಯೆ ಹಾಗೂ ದಿನಭತ್ಯೆಗಳನ್ನು ಸರ್ಕಾರದಲ್ಲಿ ಆಗಿಂದಾಗ್ಯೆ ಜಾರಿಯಲ್ಲಿರುವ ದರಗಳಂತೆ ಪಾವತಿಸಲು 
ಪ್ರಾಧಿಕಾರವು ಅಧಿಕಾರ ಹೊಂದಿರುತ್ತದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಪಿ. ಪಾಟೀಲ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧ 375 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ. 
ಅರಣ್ಯ, ಪರಿಸರ ಮತು ಜೀವಿಶಾಸ್ತ ಸಚಿವಾಲಯ 
ಮ ಮೆ 
ಸೇರ್ಪಡೆ 
ಸಂ. ಅಪಜೀ 80 ಎಫ್‌ಪಿಸಿ 2013, ಬೆ೦ಗಳೂರು, ದಿನಾಂಕ : 12-03-2014. 
ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 80 ಎಫ್‌ಪಿಸಿ 2013, ದಿನಾಂಕ : 10-02-2014ರ ಆದೇಶದ ಭಾಗದಲ್ಲಿನ ಕ್ರಮ ಸಂಖ್ಯೆ : 11ರ ನಂತರ 
ಈ ಕೆಳಗಿನಂತೆ ಸೇರ್ಪಡೆ ಮಾಡಲಾಗಿದೆ :- 


11. (ಅ) ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ 


ಸದಸ್ಯ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯ ಗಿಡಮೂಲಿಕಾ ಔಷಧಿ ಪ್ರಾಧಿಕಾರ, ಬೆ೦ಗಳೂರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಪಿ. ಪಾಟೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ. 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ತಿದ್ದುಪಡಿ 
ಸಂ. ಪಸಂಮೀ 125 ಮೀಇಇ 2013, ಬೆಂಗಳೂರು, ದಿನಾಂಕ : 28-04-2014. 
ಕರ್ನಾಟಕ ರಾಜ್ಯ ಪತ್ರ ದಿನಾಂಕ 


೧.೧ 376 


06-03-2014ರಲ್ಲಿ ಪ್ರಕಟಣೆಯಾದ ಸರ್ಕಾರಿ ಆದೇಶ ಸಂಖ್ಯೆ 


: ಪಸಂಮೀ/125/ಮೀಇಇ/2013, 
ದಿನಾಂಕ : 21-02-2014ರ ಕಂಡಿಕೆ-7 (ಅ) ಭಾಗದ ಎರಡನೇ ಸಾಲಿನಲ್ಲಿ (ಇಜಿಜಿಜಛಿಣುತಿಜ ಘಚಿಣಜಡಿ ಖಠಿಚಿಡಿಜಚಿಜ ೦ಡಿಜಅ) ಎಂದಿರುವುದನ್ನು 
(Effective Water Spread Area) ಎ೦ಬುದಾಗಿ ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಹೆಚ್‌. ಅಶ್ವತ್ಥನಾರಾಯಣ ಗೌಡ 
ಸರ್ಕಾರದ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. 


೧.೧ 387 
50-1000 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


